KA/ BG-GPO/ 2515 / WPP-47 / 2006-2008 






ನ 


ಕರ್ನಾಟಕ ರಾಜ್ಯಪತ್ರ 


ಹಾ. ಣ್ಣ 
ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೨ ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೨೦, ೨೦೦೭ (ಮಾರ್ಗಶಿರ ೨೯, ಶಕ ವರ್ಷ ೧೯೨೯) ಸಂಚಿಕೆ ೫೦ 


ಭಾಗ - ೧ 


ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 
ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 








ಲೋಕೋಪಯೋಗಿ ಸಚಿವಾಲಯ 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ದೇವನಹಳ್ಳಿ ತಾಲ್ಲೂಕಿನ ಪೂರ್ವ 
ಭಾಗದ ಯಲಹಂಕ-ವಿಜಯಪುರ ರಸ್ತೆ ಸೇರುವ ಎನ್‌.ಹೆಚ್‌.207 ಹಾಗೂ ಯಲಹಂಕ-ವಿಜಯಪುರ ರಸ್ತೆ, 
ಹೊಸಕೋಟೆ-ದೇವನಹಳ್ಳಿ ಸೇರುವ ಸಿಬಿಆರ್‌ ರಸ್ತೆಯಿಂದ ಅರದೇಶನಹಳ್ಳಿ ರಸ್ತೆಯನ್ನು ಅಬ್ಬಿವೃದ್ಧಿಪಡಿಸುವ 
ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ.ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ.ಲೋಇ/108/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ದೇವನಹಳ್ಳಿ ತಾಲ್ಲೂಕಿನ ಪೂರ್ವ ಭಾಗದ ಯಲಹಂಕ-ವಿಜಯಪುರ ರಸ್ತೆ ಸೇರುವ ಎನ್‌.ಹೆಚ್‌.207 ಹಾಗೂ ಯಲಹಂಕ- 
ವಿಜಯಪುರ ರಸ್ತೆ, ಹೊಸಕೋಟೆ-ದೇವನಹಳ್ಳಿ ಸೇರುವ ಸಿಬಿಆರ್‌ ರಸ್ತೆಯಿಂದ ಅರದೇಶನಹಳ್ಳಿ ರಸ್ತೆಯು ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದೀಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 
2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.24.00 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ''ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.31.00 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


(೨೨೨೫ ) 


೨೨೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ಭಾಗ - ೧ 





ಸರ್ಕಾರದ ಆದೇಶ ಸಂಖ್ಯೆ. ಲೋಇ/168/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ದೇವನಹಳ್ಳಿ ತಾಲ್ಲೂಕಿನ ಪೂರ್ವ ಭಾಗದ ಯಲಹಂಕ-ವಿಜಯಪುರ ರಸ್ತೆ ಸೇರುವ ಎನ್‌.ಹೆಚ್‌.207 ಹಾಗೂ ಯಲಹಂಕ- 
ವಿಜಯಪುರ ರಸ್ತೆ, ಹೊಸಕೋಟೆ-ದೇವನಹಳ್ಳಿ ಸೇರುವ ಸಿಬಿಆರ್‌ ರಸ್ತೆಯಿಂದ ಅರದೇಶನಹಳ್ಳಿ ರಸ್ತೆ ಅಬಿವೃದ್ಧಿ ಕಾಮಗಾರಿಗೆ 
2006-07ನೇ ಸಾಲಿನ ದರ ಪಟ್ಟಿಯಂತೆ 31.00 ಕೋಟಿ ರೂ.ಗಳ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ (ಮೂವತ್ತೊಂದು ಕೋಟಿ 
ರೂಪಾಯಿಗಳು ಮಾತ್ರ) "ಲೆಕ್ಕಶೀರ್ಷಿಕೆ 5054-ಯೋಜನೆ ಬೆಂಗಳೂರು ಸುತ್ತಮುತ್ತ ರಸ್ತೆಗಳ ವಾಹನ ದಟ್ಟಣೆ 
ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ ಹೊರಡಿಸಿದೆ. 
ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರಸಾದ್‌ 
ಸರ್ಕಾರದ ಅದೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಕೊರಟಗೆರೆ ಕ್ಷೇತ್ರದಲ್ಲಿ 
ದಾಬಸಪೇಟೆಯಿಂದ ಉರುಡಿಗೆರೆ ಮಾರ್ಗವಾಗಿ ಲಕ್ಕೂರು ಹಾಗೂ ನರಸೀಪುರ ರಸ್ತೆಯನ್ನು 
ಅಬಿವೃದ್ಧಿಪಡಿಸುವ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ.ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/1 12/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ಕೊರಟಗೆರೆ ಕ್ಷೇತ್ರದಲ್ಲಿ ದಾಬಸಪೇಟೆಯಿಂದ ಉರುಡಿಗೆರೆ ಮಾರ್ಗವಾಗಿ ಲಕ್ಕೂರು ಹಾಗೂ ನರಸೀಪುರ ರಸ್ತೆಯು ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 
2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.7.00 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.9.00 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ.ಲೋಇ/154/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ಕೊರಟಗೆರೆ ಕ್ಷೇತ್ರದಲ್ಲಿ ದಾಬಸಪೇಟೆಯಿಂದ ಉರುಡಿಗೆರೆ ಮಾರ್ಗವಾಗಿ ಲಕ್ಕೂರು ಹಾಗೂ ನರಸೀಪುರ ರಸ್ತೆ ಅಬಿವೃದ್ಧಿ 
ಕಾಮಗಾರಿಗೆ 2006-07ನೇ ಸಾಲಿನ ದರ ಪಟ್ಟಿಯಂತೆ 9.00 ಕೋಟಿ ರೂ.ಗಳ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ (ಒಂಬ್ಬತ್ತು ಕೋಟಿ 
ರೂಪಾಯಿಗಳು ಮಾತ್ರ) "ಲೆಕ್ಕಶೀರ್ಷಿಕೆ 5054-ಯೋಜನೆ ಬೆಂಗಳೂರು ಸುತ್ತಮುತ್ತ ರಸ್ತೆಗಳ ವಾಹನ ದಟ್ಟಣೆ 
ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ ಹೊರಡಿಸಿದೆ. 
ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರಸಾದ್‌ 
ಸರ್ಕಾರದ ಅದೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ೨೨೨೭ 





ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ದೇವನಹಳ್ಳಿ ತಾಲ್ಲೂಕಿನ ಉತ್ತರ 
ಭಾಗದ ಜಿಲ್ಲಾ ಮುಖ್ಯ ರಸ್ತೆಗಳು, ಕೋಲಾರ-ಸೋಮಹುರ ಸೇರುವ ಕೆ.ಎಸ್‌.ರಸ್ತೆಯಿಂದ ಎನ್‌.ಹೆಚ್‌.7, 
ಅವತಿ-ವಿಜಂಯಪುರ ರಸ್ತೆ, ಶಿಡ್ಲಘಟ್ಟ-ವಿಜಯಮರ ರಸ್ತೆ ಹಾಗೂ ಶಿಡ್ಲಘಟ್ಟ-ವಿಜಯಪಮರ ರಸ್ತೆಯಿಂದ 
ಸಿ.ಎಸ್‌.ಹೊಸೂರು ಸೇರುವ ರಸ್ತೆಯನ್ನು ಅಬಿವೃದ್ಧಿಪಡಿಸುವ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ 
ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/106/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ದೇವನಹಳ್ಳಿ ತಾಲ್ಲೂಕಿನ ಉತ್ತರ ಭಾಗದ ಜಿಲ್ಲಾ ಮುಖ್ಯ ರಸ್ತೆಗಳು, ಕೋಲಾರ-ಸೋಮಪುರ ಸೇರುವ ಕೆ.ಎಸ್‌.ರಸ್ತೆಯಿಂದ 
ಎನ್‌.ಹೆಚ್‌.7, ಅವತಿ-ವಿಜಯಪುರ ರಸ್ತೆ, ಶಿಡ್ಲಘಟ್ಟ-ವಿಜಯಪುರ ರಸ್ತೆ ಹಾಗೂ ಶಿಡ್ಲಘಟ್ಟ-ವಿಜಯಮುರ ರಸ್ತೆಯಿಂದ 
ಸಿ.ಎಸ್‌.ಹೊಸೂರು ಸೇರುವ ರಸ್ತೆಯು ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದೀಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 
2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.21.00 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.24.85 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ.ಲೋಇ/164/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ದೇವನಹಳ್ಳಿ ತಾಲ್ಲೂಕಿನ ಉತ್ತರ ಭಾಗದ ಜಿಲ್ಲಾ ಮುಖ್ಯ ರಸ್ತೆಗಳು, ಕೋಲಾರ-ಸೋಮಪುರ ಸೇರುವ ಕೆ.ಎಸ್‌.ರಸ್ತೆಯಿಂದ 
ಎನ್‌.ಹೆಚ್‌.7, ಅವತಿ-ವಿಜಯಪುರ ರಸ್ತೆ, ಶಿಡ್ಲಘಟ್ಟ-ವಿಜಯಪುರ ರಸ್ತೆ ಹಾಗೂ ಶಿಡ್ಲಘಟ್ಟ-ವಿಜಯಮುರ ರಸ್ತೆಯಿಂದ 
ಸಿ.ಎಸ್‌.ಹೊಸೂರು ಸೇರುವ ರಸ್ತೆ ಅಬಿವೃದ್ಧಿ ಕಾಮಗಾರಿಗೆ 2006-07ನೇ ಸಾಲಿನ ದರ ಪಟ್ಟಿಯಂತೆ 24.85 ಕೋಟಿ ರೂ.ಗಳ 
ಪರಿಷ್ಕೃತ ಅಂದಾಜು ಮೊತ್ತಕ್ಕೆ (ಇಪ್ಪತ್ತನಾಲ್ಕು ಕೋಟಿ ಎಂಬತ್ತೈದು ಲಕ್ಷರೂಪಾಯಿಗಳು ಮಾತ್ರ) ಲೆಕ್ಕಶೀರ್ಷಿಕೆ "5054-ಯೋಜನೆ 
ಬೆಂಗಳೂರು ಸುತ್ತಮುತ್ತ ರಸ್ತೆಗಳ ವಾಹನ ದಟ್ಟಣೆ ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ ಅನುಮೋದನೆ ನೀಡಿ 
ಆದೇಶ ಹೊರಡಿಸಿದೆ. 
ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರಸಾದ್‌ 
ಸರ್ಕಾರದ ಅದೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಚೈನೇಜ್‌ 0.00 ರಿಂದ 1.00 ಹಾಗೂ 
ಬೆಂಗಳೂರು-ದೊಮ್ಮಸಂದ್ರ ರಸ್ತೆ ಚೈನೇಜ್‌ 17.20 ಯಿಂದ 21.30 ಕಿಮೀ. (4 ಪಥ ರಸ್ತೆ) ರಸ್ತೆಯನ್ನು 
ಅಬಿವೃದ್ಧಿಪಡಿಸುವ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ.ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/85/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 


೨೨೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ಭಾಗ - ೧ 





ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ಚೈನೇಜ್‌ 0.00 ರಿಂದ 1.00 ಹಾಗೂ ಬೆಂಗಳೂರು-ದೊಮ್ಮಸಂದ್ರ ರಸ್ತೆ ಚೈನೇಜ್‌ 17.20 ಯಿಂದ 21.30 ಕಿಮೀ. (4 ಪಥ 
ರಸ್ತೆ)ರಸ್ತೆಯು ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದೀಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 
2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.12.90 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.17.35 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ. ಲೋಇ1/1 34/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ಚೈನೇಜ್‌ 0.00 ರಿಂದ 1.00 ಹಾಗೂ ಬೆಂಗಳೂರು-ದೊಮ್ಮಸಂದ್ರ ರಸ್ತೆ ಚೈನೇಜ್‌ 17.20 ಯಿಂದ 21.30 ಕಿಮೀ. (4 
ಪಥ ರಸ್ತೆ)ರಸ್ತೆ ಅಬಿವೃದ್ಧಿ ಕಾಮಗಾರಿಗೆ 2006-07ನೇ ಸಾಲಿನ ದರ ಪಟ್ಟಿಯಂತೆ 17.35 ಕೋಟಿ ರೂ.ಗಳ ಪರಿಷ್ಕೃತ ಅಂದಾಜು 
ಮೊತ್ತಕ್ಕೆ (ಹದಿನೇಳು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿಗಳು ಮಾತ್ರ) "ಲೆಕ್ಕಶೀರ್ಷಿಕೆ 5054-ಯೋಜನೆ ಬೆಂಗಳೂರು 
ಸುತ್ತಮುತ್ತ ರಸ್ತೆಗಳ ವಾಹನ ದಟ್ಟಣೆ ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ 
ಹೊರಡಿಸಿದೆ. 
ಈ ಆದೇಶವನ್ನು ಕರ್ನಾಟಿಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (b) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರಸಾದ್‌ 
ಸರ್ಕಾರದ ಅದೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಹೊಸಕೋಟೆ-ಕಾಡುಗೋಡಿ- 
ಆನೇಕಲ್‌ ರಸ್ತೆ ಕಿಮೀ.11.15 ರಿಂದ 17.00 (ಮೋರಿಗಳು ಹಾಗೂ ಇತರೆ ಕಾಮಗಾರಿಗಳು ಸೇರಿ) 
ರಸ್ತೆಯನ್ನು ಅಬ್ಬಿವೃದ್ಧಿಪಡಿಸುವ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ.ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/94/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಹೊಸಕೋಟೆ-ಕಾಡುಗೋಡಿ-ಆನೇಕಲ್‌ 
ರಸ್ತೆ ಕೆಮೀ.11.15 ರಿಂದ 17.00 (ಮೋರಿಗಳು ಹಾಗೂ ಇತರೆ ಕಾಮಗಾರಿಗಳು ಸೇರಿ) ಗುರುತಿಸಲಾಗಿರುವ ರಸ್ತೆಗಳಲ್ಲಿ ಮೇಲಿನ 
ರಸ್ತೆಯು ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ೨೨೨೯ 





2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.8 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054-ಯೋಜನೆ" 
ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.10.30 
ಕೋಟಿಗಳಾಗುತ್ತದೆ ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ.ಲೋಇ/129/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ಹೊಸಕೋಟೆ-ಕಾಡುಗೋಡಿ-ಆನೇಕಲ್‌ ರಸ್ತೆ ಕಿಮೀ.11.15 ರಿಂದ 17.00 (ಮೋರಿಗಳು ಹಾಗೂ ಇತರೆ ಕಾಮಗಾರಿಗಳು 
ಸೇರಿ) ರಸ್ತೆ ಅಬಿವೃದ್ಧಿ ಕಾಮಗಾರಿಗೆ 2006-07ನೇ ಸಾಲಿನ ದರ ಪಟ್ಟಿಯಂತೆ 10.30 ಕೋಟಿ ರೂ.ಗಳ ಪರಿಷ್ಕೃತ ಅಂದಾಜು 
ಮೊತ್ತಕ್ಕೆ (ಹತ್ತು ಕೋಟಿ ಮೂವತ್ತು ಲಕ್ಷ ರೂಪಾಯಿಗಳು ಮಾತ) "ಲೆಕ್ಕಶೀರ್ಷಿಕೆ 5054-ಯೋಜನೆ ಬೆಂಗಳೂರು ಸುತ್ತಮುತ್ತ 
ರಸ್ತೆಗಳ ವಾಹನ ದಟ್ಟಣೆ ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ ಹೊರಡಿಸಿದೆ. 
ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಂಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರ ಸಾದ್‌ 
ಪಿ.ಆರ್‌. 1877 ಸರ್ಕಾರದ ಅದೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿ ಗೊಳ್ಳುತ್ತಿರುವ ದೇವನಹಳ್ಳಿ ತಾಲ್ಲೂಕಿನ ಪಶ್ಚಿಮ 
ಭಾಗದ ಎನ್‌.ಹೆಚ್‌.207 ನಿಂದ ಕರೇಹಳ್ಳಿ, ಎನ್‌.ಹೆಚ್‌.207 ರಿಂದ ಬೆಂಗಳೂರು ನಂದಿ ರಸ್ತೆ, 
ಅರದೇಶನಹಳ್ಳಿಯಿಂದ ಸದಪ್ಪನಹಳ್ಳಿ ರಸ್ತೆ ಹಾಗೂ ಎನ್‌.ಹೆಚ್‌.7 ಯಿಂದ ಮಾಯಸಂದ್ರ ರಸ್ತೆಯನ್ನು 
ಅಬಿವೃದ್ಧಿಪಡಿಸುವ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ.ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/107/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ದೇವನಹಳ್ಳಿ ತಾಲ್ಲೂಕಿನ ಪಶ್ಚಿಮ ಭಾಗದ ಎನ್‌.ಹೆಚ್‌.207 ರಿಂದ ಕರೇಹಳ್ಳಿ, ಎನ್‌.ಹೆಚ್‌.207 ರಿಂದ ಬೆಂಗಳೂರು ನಂದಿ 
ರಸ್ತೆ,ಅರದೇಶನಹಳ್ಳಿಯಿಂದ ಸದಪ್ಪನಹಳ್ಳಿ ರಸ್ತೆ ಹಾಗೂ ಎನ್‌.ಹೆಚ್‌.7 ರಿಂದ ಮಾಯಸಂದ್ರ ರಸ್ತೆಯು ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದೀಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 
2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.26.00 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.34.40 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


೨೨೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ಭಾಗ - ೧ 





ಸರ್ಕಾರದ ಆದೇಶ ಸಂಖ್ಯೆ. ಲೋಇ/160/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ದೇವನಹಳ್ಳಿ ತಾಲ್ಲೂಕಿನ ಪಶ್ಚಿಮ ಭಾಗದ ಎನ್‌.ಹೆಚ್‌.207 ರಿಂದ ಕರೇಹಳ್ಳಿ, ಎನ್‌.ಹೆಚ್‌.207 ರಿಂದ ಬೆಂಗಳೂರು ನಂದಿ 
ರಸ್ತೆ,ಅರದೇಶನಹಳ್ಳಿಯಿಂದ ಸದಪ್ಪನಹಳ್ಳಿ ರಸ್ತೆ ಹಾಗೂ ಎನ್‌.ಹೆಚ್‌.7ರಿಂದ ಮಾಯಸಂದ್ರ ರಸ್ತೆ ಅಬಿವೃದ್ಧಿ ಕಾಮಗಾರಿಗೆ 2006- 
07ನೇ ಸಾಲಿನ ದರ ಪಟ್ಟಿಯಂತೆ 34.40 ಕೋಟಿ ರೂ.ಗಳ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ (ಮೂವತ್ತನಾಲ್ಕು ಕೋಟಿ ನಲವತ್ತು ಲಕ್ಷ 
ರೂಪಾಯಿಗಳು ಮಾತ್ರ) "ಲೆಕ್ಕಶೀರ್ಷಿಕೆ 5054-ಯೋಜನೆ ಬೆಂಗಳೂರು ಸುತ್ತಮುತ್ತ ರಸ್ತೆಗಳ ವಾಹನ ದಟ್ಟಣೆ 
ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ ಹೊರಡಿಸಿದೆ. 
ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರಸಾದ್‌ 
ಸರ್ಕಾರದ ಅದೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಹೊಸಕೋಟೆ-ಕಾಡುಗೋಡಿ- 
ಆನೇಕಲ್‌ ರಸ್ತೆ-ವರ್ತೂರು-ಕೋಡಿಯಿಂದ ಅನೇಕಲ್‌ಗೆ ದೊಮ್ಮಸಂದ್ರ-ಸರ್ಜಾಪುರ ಹಾಗೂ ಅತ್ತಿಬೆಲೆ” 
ರಾಷ್ಟ್ರೀಯ ಹೆದ್ದಾರಿ-4 (ಲಿಂಕ್‌ ಎನ್‌.ಎಚ್‌.4 ಹಾಗೂ ಎನ್‌.ಹೆಚ್‌.7) ಮಾರ್ಗವಾಗಿ ಸೇರುವ ರಸ್ತೆಯನ್ನು 
ಅಬಿವೃದ್ಧಿಪಡಿಸುವ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ.ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ.ಲೋಇ/76/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ಹೊಸಕೋಟೆ-ಕಾಡುಗೋಡಿ-ಆನೇಕಲ್‌ ರಸ್ತೆ-ವರ್ತೂರು-ಕೋಡಿಯಿಂದ ಅನೇಕಲ್‌ಗೆ ದೊಮ್ಮಸಂದ್ರ-ಸರ್ಜಾಪುರ ಹಾಗೂ ಅತ್ತಿಬೆಲೆ- 
ರಾಷ್ಟ್ರೀಯ ಹೆದ್ದಾರಿ-4 (ಲಿಂಕ್‌ ಎನ್‌.ಎಚ್‌.4 ಹಾಗೂ ಎನ್‌.ಹೆಚ್‌.7) ರಸ್ತೆಯು ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 
2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.18.20 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.23.70 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ.ಲೋಇ/150/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ಹೊಸಕೋಟೆ-ಕಾಡುಗೋಡಿ-ಆನೇಕಲ್‌ ರಸ್ತೆ-ವರ್ತೂರು-ಕೋಡಿಯಿಂದ ಅನೇಕಲ್‌ಗೆ ದೊಮ್ಮಸಂದ್ರ-ಸರ್ಜಾಪುರ ಹಾಗೂ 
ಅತ್ತಿಬೆಲೆ-ರಾಷ್ಟ್ರೀಯ ಹೆದ್ದಾರಿ-4 (ಲಿಂಕ್‌ ಎನ್‌.ಎಚ್‌.4 ಹಾಗೂ ಎನ್‌.ಹೆಚ್‌.7) ರಸ್ತೆ ಅಬಿವೃದ್ಧಿ ಕಾಮಗಾರಿಗೆ 2006-07ನೇ 
ಸಾಲಿನ ದರ ಪಟ್ಟಿಯಂತೆ 23.70 ಕೋಟಿ ರೂ.ಗಳ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ (ಇಪ್ಪತ್‌ಮೂರು ಕೋಟಿ ಎಪ್ಪತ್ತು ಲಕ್ಸ್‌ 
ರೂಪಾಯಿಗಳು ಮಾತ) "ಲೆಕ್ಕಶೀರ್ಷಿಕೆ 5054-ಯೋಜನೆ ಬೆಂಗಳೂರು ಸುತ್ತಮುತ್ತ ರಸ್ತೆಗಳ ವಾಹನ ದಟ್ಟಣೆ 
ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ ಹೊರಡಿಸಿದೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ೨೨೩೧ 





ಈ ಆದೇಶವನ್ನು ಕರ್ನಾಟಿಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (b) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರಸಾದ್‌ 
ಸರ್ಕಾರದ ಅದೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಹೊಸಕೋಟೆ-ಕಾಡುಗೋಡಿ- 
ಆನೇಕಲ್‌ ರಸ್ತೆಯಿಂದ ಕೊಡತಿ- ಕಾಚಮಾರನಹಳ್ಳಿ ಮಾರ್ಗವಾಗಿ ಚಂದಾಪುರ-ದೊಮ್ಮಸಂದ್ರ ರಸ್ತೆಯನ್ನು 
ಅಬಿವೃದ್ಧಿಪಡಿಸುವ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ.ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/77/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ಹೊಸಕೋಟೆ-ಕಾಡುಗೋಡಿ-ಆನೇಕಲ್‌ ರಸ್ತೆಯಿಂದ ಕೊಡತಿ-ಕಾಚಮಾರನಹಳ್ಳಿ ಮಾರ್ಗವಾಗಿ ಚಂದಾಪುರ-ದೊಮ್ಮಸಂದ್ರ ರಸ್ತೆಯು 
ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 
2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.8.30 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.10.08 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆಯ ಅವಶ್ಯವಿರುತ್ತದೆ. 
ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. ಸದರಿ ಕಾಮಗಾರಿಯ ಮೊತ್ತವು ಪರಿಷ್ಕೃತ 
ವಿನ್ಯಾಸದಂತೆ ವೆಟ್‌ಮಿಕ್ಸ್‌ ಮೆಕಾಡಮ್‌ನ ಸಂಚಾರ ಪಥದ ಅಗಲಕ್ಕಿಂತ ಹೆಚ್ಚಿಗೆ ಹಾಕಿರುವುದರಿಂದ ಮತ್ತು ಐ.ಆರ್‌.ಸಿ.37-2001 ರ 
ಅನ್ವಯ ಡಿ.ಬಿ.ಎಂ. ಎರಡು ಪದರ ಹಾಕಿರುವುದರಿಂದ ಹಾಗೂ ಟೆಂಡರ್‌ ಪ್ರೀಮಿಯಂನಿಂದಾಗಿ ಮಂಜೂರಾದ ಮೊತ್ತಕ್ಕಿಂತ 
ಹೆಚ್ಚಾಗಿರುತ್ತದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ.ಯೋಇ/148/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ಹೊಸಕೋಟೆ-ಕಾಡುಗೋಡಿ-ಆನೇಕಲ್‌ ರಸ್ತೆಯಿಂದ ಕೊಡತಿ-ಕಾಚಮಾರನಹಳ್ಳಿ ಮಾರ್ಗವಾಗಿ ಚಂದಾಪುರ-ದೊಮ್ಮಸಂದ್ರ 
ರಸ್ತೆ ಅಬಿವೃದ್ಧಿ ಕಾಮಗಾರಿಗೆ 2006-07ನೇ ಸಾಲಿನ ದರ ಪಟ್ಟಿಯಂತೆ 10.08 ಕೋಟಿ ರೂ.ಗಳ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ 
(ಹತ್ತು ಕೋಟಿ ಎಂಟು ಲಕ್ಷ ರೂಪಾಯಿಗಳು ಮಾತ್ರ) "ಲೆಕ್ಕಶೀರ್ಷಿಕೆ 5054-ಯೋಜನೆ ಬೆಂಗಳೂರು ಸುತ್ತಮುತ್ತ ರಸ್ತೆಗಳ ವಾಹನ 
ದಟ್ಟಣೆ ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ ಹೊರಡಿಸಿದೆ. 
ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ದೇವಿಪ್ರಸಾದ್‌ 
ಸರ್ಕಾರದ ಅದ್ಯೀನ ಕಾರ್ಯದರ್ಶಿ, 


ಲೋಕೋಪಯೋಗಿ ಇಲಾಖೆ (ಇಎಪಿ) 


೨೨೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ಭಾಗ - ೧ 





ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ರಾಜ್ಯ ಹೆದ್ದಾರಿ-3 ಉರುಡಿಗೆರೆ 
ಕ್ರಾಸ್‌ದಿಂದ ಎಲಚಗೆರೆ ಮಾರ್ಗವಾಗಿ ಸೀತಾಕಲಪಾಳ್ಯ, ಕೌಲೇನಹಳ್ಳಿ ಹಾಗೂ ಕೋಲಾಲ ರಸ್ತೆಯನ್ನು 
ಅಬಿವೃದ್ಧಿಪಡಿಸುವ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ.ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/1 15/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ರಾಜ್ಯ ಹೆದ್ದಾರಿ-3 ಉರುಡಿಗೆರೆ ಕ್ರಾಸ್‌ದಿಂದ ಎಲಚಗೆರೆ ಮಾರ್ಗವಾಗಿ ಸೀತಾಕಲಪಾಳ್ಯ, ಕೌಲೇನಹಳ್ಳಿ ಹಾಗೂ ಕೋಲಾಲ ರಸ್ತೆಯು 
ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 
2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.13.00 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.16.80 
ಕೋಟಿಗಳಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ.ಲೋಇ/154/ಇಎಪಿ/2 007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ರಾಜ್ಯ ಹೆದ್ದಾರಿ-3 ಉರುಡಿಗೆರೆ ಕ್ರಾಸ್‌ದಿಂದ ಎಲಚಗೆರೆ ಮಾರ್ಗವಾಗಿ ಸೀತಾಕಲಪಾಳ್ಯ, ಕೌಲೇನಹಳ್ಳಿ ಹಾಗೂ ಕೋಲಾಲ ರಸ್ತೆ 
ಅಬಿವೃದ್ಧಿ ಕಾಮಗಾರಿಗೆ 2006-07ನೇ ಸಾಲಿನ ದರ ಪಟ್ಟಿಯಂತೆ 16.80 ಕೋಟಿ ರೂ.ಗಳ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ 
(ಹದಿನಾರು ಕೋಟಿ ಎಂಬತ್ತು ಲಕ್ಷ ರೂಪಾಯಿಗಳು ಮಾತ್ರ) "ಲೆಕ್ಕಶೀರ್ಷಿಕೆ 5054-ಯೋಜನೆ ಬೆಂಗಳೂರು ಸುತ್ತಮುತ್ತ ರಸ್ತೆಗಳ 
ವಾಹನ ದಟ್ಟಣೆ ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ ಹೊಡಡಿಸಿದೆ. 
ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಂಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರ ಸಾದ್‌ 
ಸರ್ಕಾರದ ಅದೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿ ಗೊಳ್ಳುತ್ತಿರುವ ಸಾತನೂರು ಕ್ಟೇತದ ಕನಕಪುರ- 
ಸಂಗಮ ರಸ್ತೆಯನ್ನು ಅಬಿವೃದ್ಧಿಪಡಿಸುವ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ.ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/109/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ಸಾತನೂರು ಕ್ಸೇತ್ರದ ಕನಕಪುರ-ಸಂಗಮ ರಸ್ತೆಯು ಸೇರಿರುತ್ತದೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ೨೨೩೩ 





ಸದರಿ ಕಾಮಗಾರಿಯನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 
2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.12.00 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.15.40 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ.ಲೋಇ/159/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ಸಾತನೂರು ಕ್ಟೇತದ ಕನಕಮರ-ಸಂಗಮ ರಸ್ತೆ ಅಬಿವೃದ್ಧಿ ಕಾಮಗಾರಿಗೆ 2006-07ನೇ ಸಾಲಿನ ದರ ಪಟ್ಟಿಯಂತೆ 15.40 
ಕೋಟಿ ರೂ.ಗಳ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ (ಹದಿನೈದು ಕೋಟಿ ನಲವತ್ತು ಲಕ್ಷ ರೂಪಾಯಿಗಳು ಮಾತ್ರ) "ಲೆಕ್ಕಶೀರ್ಷಿಕೆ 5054- 
ಯೋಜನೆ ಬೆಂಗಳೂರು ಸುತ್ತಮುತ್ತ ರಸ್ತೆಗಳ ವಾಹನ ದಟ್ಟಣೆ ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ 
ಅನುಮೋದನೆ ನೀಡಿ ಆದೇಶ ಹೊರಡಿಸಿದೆ. 
ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರಸಾದ್‌ 
ಸರ್ಕಾರದ ಅದೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಚನ್ನಪಟ್ಟಣ ಕ್ಷೇತ್ರದ 
ಚನ್ನಪಟ್ಟಣದಿಂದ ಅಲಗೂರುವರೆಗಿನ ರಸ್ತೆಯನ್ನು ಅಬ್ಬಿವೃದ್ಧಿಪಡಿಸುವ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ 
ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ.ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/1 10/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ಚನ್ನಪಟ್ಟಣ ಕ್ಟೇತದ ಚನ್ನಪಟ್ಟಣದಿಂದ ಅಲಗೂರುವರೆಗಿನ ರಸ್ತೆಯು ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 
2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.8.00 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.10.60 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


೨೨೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ಭಾಗ - ೧ 





ಸರ್ಕಾರದ ಆದೇಶ ಸಂಖ್ಯೆ. ಲೋಇ/147/ಇಎಪಿ/2 007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ಚನ್ನಪಟ್ಟಣ ಕ್ಸೇತ್ರದ ಚನ್ನಪಟ್ಟಣದಿಂದ ಅಲಗೂರುವರೆಗಿನ ರಸ್ತೆ ಅಬಿವೃದ್ಧಿ ಕಾಮಗಾರಿಗೆ 2006-07ನೇ ಸಾಲಿನ ದರ 
ಪಟ್ಟಿಯಂತೆ 10.60 ಕೋಟಿ ರೂ.ಗಳ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ (ಹತ್ತು ಕೋಟಿ ಅರವತ್ತು ಲಕ್ಷ ರೂಪಾಯಿಗಳು ಮಾತ್ರ) 
"ಲೆಕ್ಕಶೀರ್ಷಿಕೆ 5054-ಯೋಜನೆ ಬೆಂಗಳೂರು ಸುತ್ತಮುತ್ತ ರಸ್ತೆಗಳ ವಾಹನ ದಟ್ಟಣೆ ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ 
ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ ಹೊಡಡಿಸಿದೆ. 
ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರಸಾದ್‌ 
ಪಿ.ಆರ್‌. 1878 ಸರ್ಕಾರದ ಅದ್ಗೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಪರಪ್ಪನ ಅಗ್ರಾಹಾರ ಗೇಟ್‌ನಿಂದ 
ನಾಗನಾಥಪುರ-ಕೈಗೊಂಡನಹಳ್ಳಿ ಮತ್ತು ರಾಯಸಂದ್ರ ಮುಖಾಂತರ ಸರ್ಜಾಪುರ ರಸ್ತೆಯನ್ನು 
ಅಬಿವೃದ್ಧಿಪಡಿಸುವ ಕಾಮಗಾರಿಯ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: ಸರ್ಕಾರದ ಆದೇಶ ಸಂಖ್ಯೆ. ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ ಪರಪ್ಪನ 
ಅಗ್ರಾಹಾರ ಗೇಟ್‌ನಿಂದ ನಾಗನಾಥಪುರ-ಕೈಗೊಂಡನಹಳ್ಳಿ ಮತ್ತು ರಾಯಸಂದ್ರ ಮುಖಾಂತರ ಸರ್ಜಾಪುರ ರಸ್ತೆಯು ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 
2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.7.00 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.10.60 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆಯ ಅವಶ್ಯಯವಿರುತ್ತದೆ. 
ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ.ಲೋಇ/128/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ಪರಪ್ಪನ ಅಗ್ರಾಹಾರ ಗೇಟ್‌ನಿಂದ ನಾಗನಾಥಪುರ-ಕೈಗೊಂಡನಹಳ್ಳಿ ಮತ್ತು ರಾಯಸಂದ್ರ ಮುಖಾಂತರ ಸರ್ಜಾಪುರ ರಸ್ತೆ 
ಅಬಿವೃದ್ಧಿ ಕಾಮಗಾರಿಗೆ 2006-07ನೇ ಸಾಲಿನ ದರ ಪಟ್ಟಿಯಂತೆ 10.60 ಕೋಟಿ ರೂ.ಗಳ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ (ಹತ್ತು 
ಕೋಟಿ ಅರವತ್ತು ಲಕ್ಬರೂಪಾಯಿಗಳು ಮಾತ್ರ) "ಲೆಕ್ಕಶೀರ್ಷಿಕೆ 5054-ಯೋಜನೆ ಬೆಂಗಳೂರು ಸುತ್ತಮುತ್ತ ರಸ್ತೆಗಳ ವಾಹನ ದಟ್ಟಣೆ 
ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ ಹೊಡಡಿಸಿದೆ. 
ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಂಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ದೇವಿಪ್ರಸಾದ್‌ 
ಸರ್ಕಾರದ ಅದೀನ ಕಾರ್ಯದರ್ಶಿ, 


ಲೋಕೋಪಯೋಗಿ ಇಲಾಖೆ (ಇಎಪಿ) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ೨೨೩೫ 





ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮಾಗಡಿ ತಾಲ್ಲೂಕಿನ ಮದಬಾಳ್‌ 
ಹೋಬಳಿಯ ಬಿ.ಎಮ್‌.ಹೆಚ್‌. ರಸ್ತೆಯ ಮಾರ್ಗವಾಗಿ ಅಜ್ಜನಹಳ್ಳಿ-ನೇತನಹಳ್ಳಿ-ಹುಲುವೇನಹಳ್ಳಿ ಹಾಗೂ 
ಗೆಜ್ಜೆಗಾರಗುಪ್ಪೆ ಸೇರುವ ರಸ್ತೆಯನ್ನು ಅಬಿವೃದ್ಧಿಪಡಿಸುವ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ 
ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ.ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/103/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ಮಾಗಡಿ ತಾಲ್ಲೂಕಿನ ಮದಬಾಳ್‌ ಹೋಬಳಿಯ ಬಿ.ಎಮ್‌.ಹೆಚ್‌. ರಸ್ತೆಯ ಮಾರ್ಗವಾಗಿ ಅಜ್ಜನಹಳ್ಳಿ-ನೇತನಹಳ್ಳಿ-ಹುಲುವೇನಹಳ್ಳಿ 
ಹಾಗೂ ಗೆಜ್ಜೆಗಾರಗುಪ್ಪೆ ರಸ್ತೆಯು ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದೀಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 
2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.24.00 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.30.70 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ.ಲೋಇ/3 65/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ಸದರಿ ರಸ್ತೆ ಅಬಿವೃದ್ಧಿ ಕಾಮಗಾರಿಗೆ 2006-07ನೇ ಸಾಲಿನ ದರ ಪಟ್ಟಿಯಂತೆ 30.70 ಲಕ್ಷ ರೂ.ಗಳ ಪರಿಷ್ಕೃತ ಅಂದಾಜು 
ಮೊತ್ತಕ್ಕೆ (ಮೂವತ್ತು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳು ಮಾತ) "ಲೆಕ್ಕಶೀರ್ಷಿಕೆ 5054-ಯೋಜನೆ ಬೆಂಗಳೂರು ಸುತ್ತಮುತ್ತ 
ರಸ್ತೆಗಳ ವಾಹನ ದಟ್ಟಣೆ ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ ಹೊರಡಿಸಿದೆ. 
ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರ ಸಾದ್‌ 
ಸರ್ಕಾರದ ಅದೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಕೆಂಗೇರಿಯಿಂದ ಉತ್ತರಹಳ್ಳಿ- 
ಸುಬ್ರಮಣ್ಯಪುರ ಮಾರ್ಗವಾಗಿ ಕನಕಪುರ ಸೇರುವ ರಸ್ತೆಯನ್ನು ಅಬಿವೃದ್ಧಿಪಡಿಸುವ ಪರಿಷ್ಕೃತ ಅಂದಾಜಿಗೆ 
ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/87/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ಕೆಂಗೇರಿಯಿಂದ ಉತ್ತರಹಳ್ಳಿ -ಸುಬ್ರಮಣ್ಯಪುರ ಮಾರ್ಗವಾಗಿ ಕನಕಪುರ ರಸ್ತೆಯು ಸೇರಿರುತ್ತದೆ. 


೨೨೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ಭಾಗ - ೧ 





ಸದರಿ ಕಾಮಗಾರಿಯನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 

2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 

ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.15.36 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 

ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.19.90 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 

ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ.ಯೋಇ/133/ಇಎಪಿ/2 007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 

ಕೆಂಗೇರಿಯಿಂದ ಉತ್ತರಹಳ್ಳಿ-ಸುಬ್ರಮಣ್ಯಪುರ ಮಾರ್ಗವಾಗಿ ಕನಕಪುರ ರಸ್ತೆ ಅಬಿವೃದ್ಧಿ ಕಾಮಗಾರಿಗೆ 2006-07ನೇ 
ಸಾಲಿನ ದರ ಪಟ್ಟಿಯಂತೆ 49.90 ಕೋಟಿ ರೂ.ಗಳ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ (ಹತೊಂಬತ್ತು ಕೋಟಿ ತೊಂಬತ್ತು ಲಕ್ಸ್‌ 
ರೂಪಾಯಿಗಳು ಮಾತ) "ಲೆಕ್ಕಶೀರ್ಷಿಕೆ 5054-ಯೋಜನೆ ಬೆಂಗಳೂರು ಸುತ್ತಮುತ್ತ ರಸ್ತೆಗಳ ವಾಹನ ದಟ್ಟಣೆ 
ಕಡಿಮೆಗೊಳಿಸುವುದು” ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ ಹೊರಡಿಸಿದೆ. 

ಈ ಆದೇಶವನ್ನು ಕರ್ನಾಟಿಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (b) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಿಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರಸಾದ್‌ 
ಸರ್ಕಾರದ ಅದೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಹೆಸರಘಟ್ಟ ಟ್ಯಾಂಕ್‌ ಬಂಡ್‌ 
ರಸ್ತೆಯನ್ನು ಅಬಿವೃದ್ಧಿಪಡಿಸುವ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ.ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/89/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 

ಪ್ರಸ್ತಾವನೆ:- 

ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ಹೆಸರಘಟ್ಟ ಟ್ಯಾಂಕ್‌ ಬಂಡ್‌ ರಸ್ತೆಯು ಸೇರಿರುತ್ತದೆ. 

ಸದರಿ ಕಾಮಗಾರಿಯನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 

2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 

ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.21.50 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 

ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.28.00 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 

ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ೨೨೩೭ 





ಸರ್ಕಾರದ ಆದೇಶ ಸಂಖ್ಯೆ. ಲೋಇ/136/ಇಎಪಿ/2 007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ಹೆಸರಘಟ್ಟ ಟ್ಯಾಂಕ್‌ ಬಂಡ್‌ ರಸ್ತೆ ಅಬಿವೃದ್ಧಿ ಕಾಮಗಾರಿಗೆ 2006-07ನೇ ಸಾಲಿನ ದರ ಪಟ್ಟಿಯಂತೆ 28.00 ಕೋಟಿ 
ರೂ.ಗಳ ಪರಿಷ್ಕತ ಅಂದಾಜು ಮೊತ್ತಕ್ಕೆ (ಇಪ್ಪತ್ತೆಂಟು ಕೋಟಿ ರೂಪಾಯಿಗಳು ಮಾತ) "ಲೆಕ್ಕಶೀರ್ಷಿಕೆ 5054-ಯೋಜನೆ 
ಬೆಂಗಳೂರು ಸುತ್ತಮುತ್ತ ರಸ್ತೆಗಳ ವಾಹನ ದಟ್ಟಣೆ ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ ಅನುಮೋದನೆ ನೀಡಿ 
ಆದೇಶ ಹೊರಡಿಸಿದೆ. 
ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರಸಾದ್‌ 
ಸರ್ಕಾರದ ಅದೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಎನ್‌.ಹೆಚ್‌.4 ರಿಂದ ಬೂದಿಗೆರೆ 
ಮಾರ್ಗವಾಗಿ ದೇವನಹಳ್ಳಿ ಸೇರುವ ರಸ್ತೆಯನ್ನು ಅಬಿವೃದ್ಧಿಪಡಿಸುವ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ 
ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/98/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ಎನ್‌.ಹೆಚ್‌.4 ರಿಂದ ಬೂದಿಗೆರೆ ಮಾರ್ಗವಾಗಿ ದೇವನಹಳ್ಳಿ ರಸ್ತೆಯು ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದೀಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 
2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.25.00 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.32.45 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ.ಲೋಇ/171/ಇಎಪಿ/2 007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ಎನ್‌.ಹೆಚ್‌.4 ರಿಂದ ಬೂದಿಗೆರೆ ಮಾರ್ಗವಾಗಿ ದೇವನಹಳ್ಳಿ ರಸ್ತೆ ಅಬಿವೃದ್ಧಿ ಕಾಮಗಾರಿಗೆ 2006-07ನೇ ಸಾಲಿನ ದರ 
ಪಟ್ಟಿಯಂತೆ 32,45 ಕೋಟಿ ರೂ.ಗಳ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ (ಮೂವತ್ತೆರಡು ಕೋಟಿ ನಲವತ್ತೈದು ಲಕ್ಷ ರೂಪಾಯಿಗಳು 
ಮಾತ) "ಲೆಕ್ಕಶೀರ್ಷಿಕೆ 5054-ಯೋಜನೆ ಬೆಂಗಳೂರು ಸುತ್ತಮುತ್ತ ರಸ್ತೆಗಳ ವಾಹನ ದಟ್ಟಣೆ ಕಡಿಮೆಗೊಳಿಸುವುದು" ಅಡಿಯಲ್ಲಿ 
ಪರಿಷ್ಕೃತ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ ಹೊಡಡಿಸಿದೆ. 
ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರಸಾದ್‌ 
ಸರ್ಕಾರದ ಅದೀನ ಕಾರ್ಯದರ್ಶಿ, 


ಲೋಕೋಪಯೋಗಿ ಇಲಾಖೆ (ಇಎಪಿ) 


೨೨೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ಭಾಗ - ೧ 





ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಬೆಂಗಳೂರು-ಹೆಣ್ಣೂರು-ಕಣ್ಣೂರು 
ರಸ್ತೆಯನ್ನು ಅಬಿವೃದ್ಧಿಪಡಿಸುವ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ.ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/82/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ಬೆಂಗಳೂರು-ಹೆಣ್ಣೂರು-ಕಣ್ಣೂರು ರಸ್ತೆಯು ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದೀಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 
2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.12.00 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.15.70 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ. ಲೋಇ1/1 37/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ಬೆಂಗಳೂರು-ಹೆಣ್ಣೂರು-ಕಣ್ಣೂರು ರಸ್ತೆ ಅಬಿವೃದ್ಧಿ ಕಾಮಗಾರಿಗೆ 2006-07ನೇ ಸಾಲಿನ ದರ ಪಟ್ಟಿಯಂತೆ 15.70 ಕೋಟಿ 
ರೂ.ಗಳ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ (ಹದಿನೈದು ಕೋಟಿ ಎಪ್ಪತ್ತು ಲಕ್ಸರೂಪಾಯಿಗಳು ಮಾತ್ರ) "ಲೆಕ್ಕಶೀರ್ಷಿಕೆ 5054-ಯೋಜನೆ 
ಬೆಂಗಳೂರು ಸುತ್ತಮುತ್ತ ರಸ್ತೆಗಳ ವಾಹನ ದಟ್ಟಣೆ ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ ಅನುಮೋದನೆ ನೀಡಿ 
ಆದೇಶ ಹೊಡಡಿಸಿದೆ. 
ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರಸಾದ್‌ 
ಸರ್ಕಾರದ ಅದ್ಗೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಬನ್ನೇರುಘಟ್ಟ-ಆನೇಕಲ್‌ ರಾಜ್ಯ 
ಹೆದ್ದಾರಿಯನ್ನು ಅಬ್ಬಿವೃದ್ಧಿಪಡಿಸುವ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ.ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/78/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ಬನ್ನೇರುಘಟ್ಟ-ಆನೇಕಲ್‌ ರಸ್ತೆಯು ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದೀಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ೨೨೩೯ 





2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.14.50 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.19.60 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆಯ ಅವಶ್ಯವಿರುತ್ತದೆ. 
ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ. ಲೋಇ/151/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ಬನ್ನೇರುಘಟ್ಟ-ಆನೇಕಲ್‌ ರಸ್ತೆ ಅಬಿವೃದ್ಧಿ ಕಾಮಗಾರಿಗೆ 2006-07ನೇ ಸಾಲಿನ ದರ ಪಟ್ಟಿಯಂತೆ 19.60 ಕೋಟಿ ರೂ.ಗಳ 
ಪರಿಷ್ಕೃತ ಅಂದಾಜು ಮೊತ್ತಕ್ಕೆ (ಹತ್ತೊಂಬತ್ತು ಕೋಟಿ ಅರವತ್ತು ಲಕ್ಕ ರೂಪಾಯಿಗಳು ಮಾತ್ರ) "ಲೆಕ್ಕಶೀರ್ಷಿಕೆ 5054-ಯೋಜನೆ 
ಬೆಂಗಳೂರು ಸುತ್ತಮುತ್ತ ರಸ್ತೆಗಳ ವಾಹನ ದಟ್ಟಣೆ ಕಡಿಮೆಗೊಳಿಸುವುದು" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ 
ಹೊರಡಿಸಿದೆ. 
ಈ ಆದೇಶವನ್ನು ಕರ್ನಾಟಿಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (b) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರಸಾದ್‌ 
ಪಿ.ಆರ್‌. 1879 ಸರ್ಕಾರದ ಅದೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಕೈಲಾಂಚ ಕೋಬಳಿಯ 
ಚನ್ನಮ್ಮನಹಳ್ಳಿ-ಕದನಕುಪ್ಪೆ-ಕೆ.ಪಿ.ದೊಡ್ಡಿ ಹಾಗೂ ಕನಕಪುರ ಸೇರುವ ರಸ್ತೆಯನ್ನು ಅಬಿವೃದ್ಧಿಪಡಿಸುವ 
ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ.ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/99/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ಕೈಲಾಂಚ ಹೋಬಳಿಯ ಚನ್ನಮ್ಮನಹಳ್ಳಿ-ಕದನಕುಪ್ಪೆ-ಕೆ.ಪಿ.ದೊಡ್ಡಿ ಹಾಗೂ ಕನಕಪುರ ರಸ್ತೆಯು ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದೀಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 
2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.25.00 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.31.90 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ.ಯೋಇ/157/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ಕೈಲಾಂಚ ಹೋಬಳಿಯ ಚನ್ನಮ್ಮನಹಳ್ಳಿ-ಕದನಕುಪ್ಪೆ-ಕೆ.ಪಿ.ದೊಡ್ಡಿ ಹಾಗೂ ಕನಕಪುರ ರಸ್ತೆ ಅಬಿವೃದ್ಧಿ ಕಾಮಗಾರಿಗೆ 
2006-07ನೇ ಸಾಲಿನ ದರ ಪಟ್ಟಿಯಂತೆ 31.90 ಕೋಟಿ ರೂ.ಗಳ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ (ಮೂವತ್ತೊಂದು ಕೋಟಿ 


೨೨೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ಭಾಗ - ೧ 





ತೊಂಬತ್ತು ಲಕ್ಷ ರೂಪಾಯಿಗಳು ಮಾತ್ರ) "ಲೆಕ್ಕಶೀರ್ಷಿಕೆ 5054-ಯೋಜನೆ ಬೆಂಗಳೂರು ಸುತ್ತಮುತ್ತ ರಸ್ತೆಗಳ ವಾಹನ ದಟ್ಟಣೆ 
ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ ಹೊರಡಿಸಿದೆ. 
ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರಸಾದ್‌ 
ಸರ್ಕಾರದ ಅದ್ಗೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ರಾಜಾನುಕುಂಟೆಯಿಂದ ಮದುರೆವರೆಗೆ 
ರಸ್ತೆಯನ್ನು ಅಬಿವೃದ್ಧಿಪಡಿಸುವ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ.ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/90/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ರಾಜಾನುಕುಂಟೆಯಿಂದ ಮದುರೆವರೆಗಿನ ರಸ್ತೆಯು ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 
2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.23.00 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.29.20 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ.ಲೋಇ/155/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ಸದರಿ ರಸ್ತೆ ಅಬಿವೃದ್ಧಿ ಕಾಮಗಾರಿಗೆ 2006-07ನೇ ಸಾಲಿನ ದರ ಪಟ್ಟಿಯಂತೆ 29.20 ಕೋಟಿ ರೂ.ಗಳ ಪರಿಷ್ಕೃತ 
ಅಂದಾಜು ಮೊತ್ತಕ್ಕೆ (ಇಪ್ಪತ್ತೊಂಬತ್ತು ಕೋಟಿ ಇಪ್ಪತ್ತು ಲಕ್ಷರೂಪಾಯಿಗಳು ಮಾತ್ರ) "ಲೆಕ್ಕಶೀರ್ಷಿಕೆ 5054-0ಯೋಜನೆ ಬೆಂಗಳೂರು 
ಸುತ್ತಮುತ್ತ ರಸ್ತೆಗಳ ವಾಹನ ದಟ್ಟಣೆ ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ 
ಹೊರಡಿಸಿದೆ. 
ಈ ಆದೇಶವನ್ನು ಕರ್ನಾಟಿಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (b) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಂಯ ಹೊರಡಿಸಲಾಗಿದೆ. 
ಕರ್ನಾಟಿಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರಸಾದ್‌ 
ಸರ್ಕಾರದ ಅದೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಕಗ್ಗಲೀಪುರ-ಬನ್ನೇರುಘಟ್ಟಿ 
ರಸ್ತೆಯನ್ನು ಅಬಿವೃದ್ಧಿಪಡಿಸುವ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ.ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ.ಲೋಇ/9 1/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ೨೨೪೧ 





ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ಕಗ್ಗಲೀಪುರ-ಬನ್ನೇರುಘಟ್ಟ ರಸ್ತೆಯು ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 
2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.13.15 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.17.00 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ.ಯೋಇ/132/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ಕಗ್ಗಲೀಪುರ-ಬನ್ನೇರುಘಟ್ಟಿ ರಸ್ತೆ ಅಬಿವೃದ್ಧಿ ಕಾಮಗಾರಿಗೆ 2006-07ನೇ ಸಾಲಿನ ದರ ಪಟ್ಟಿಯಂತೆ 17.00 ಕೋಟಿ 
ರೂ.ಗಳ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ (ಹದಿನೇಳು ಕೋಟಿ ರೂಪಾಯಿಗಳು ಮಾತ್ರ) "ಲೆಕ್ಕಶೀರ್ಷಿಕೆ 5054-0ಶೋಜನೆ ಬೆಂಗಳೂರು 
ಸುತ್ತಮುತ್ತ ರಸ್ತೆಗಳ ವಾಹನ ದಟ್ಟಣೆ ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ 
ಹೊರಡಿಸಿದೆ. 
ಈ ಆದೇಶವನ್ನು ಕರ್ನಾಟಿಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (b) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರಸಾದ್‌ 
ಸರ್ಕಾರದ ಅದೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಎಸ್‌.ಎಸ್‌.ಆಶ್ರಮದಿಂದ ರಾಷ್ಟ್ರೀಯ 
ಹೆದ್ದಾರಿ-4 (ಹೆಚ್‌.ಕೆ.ಎ. ರಸ್ತೆ ಕಿಮೀ.0.00 ಯಿಂದ 6.00) ರಸ್ತೆಯನ್ನು ಅಬಿವೃದ್ಧಿಪಡಿಸುವ ಪರಿಷ್ಕೃತ 
ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ.ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/93/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ಎಸ್‌.ಎಸ್‌.ಆಶ್ರಮದಿಂದ ರಾಷ್ಟ್ರೀಯ ಹೆದ್ದಾರಿ-4 (ಹೆಚ್‌.ಕೆ.ಎ. ರಸ್ತೆ ಕಿಮೀ.0.00 ಯಿಂದ 6.00) ರಸ್ತೆಯು ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದೀಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 
2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.14.00 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 


೨೨೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ಭಾಗ - ೧ 





ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.18.50 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ.ಲೋಇ/130/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ಎಸ್‌.ಎಸ್‌.ಆಶ್ರಮದಿಂದ ರಾಷ್ಟ್ರೀಯ ಹೆದ್ದಾರಿ-4 (ಹೆಚ್‌.ಕೆ.ಎ. ರಸ್ತೆ ಕಿಮೀ.0.00 ಯಿಂದ 6.00) ರಸ್ತೆ ಅಬಿವೃದ್ಧಿ 
ಕಾಮಗಾರಿಗೆ 2006-07ನೇ ಸಾಲಿನ ದರ ಪಟ್ಟಿಯಂತೆ 18.50 ಕೋಟಿ ರೂ.ಗಳ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ (ಹದಿನೆಂಟು ಕೋಟಿ 
ಐವತ್ತು ಲಕ್ಷ ರೂಪಾಯಿಗಳು ಮಾತ್ರ) "ಲೆಕ್ಕಶೀರ್ಷಿಕೆ 5054-ಯೋಜನೆ ಬೆಂಗಳೂರು ಸುತ್ತಮುತ್ತ ರಸ್ತೆಗಳ ವಾಹನ ದಟ್ಟಣೆ ಕಡಿಮೆ 
ಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ ಹೊಡಡಿಸಿದೆ. 
ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರಸಾದ್‌ 
ಸರ್ಕಾರದ ಅದ್ಗೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮಾಗಡಿ ತಾಲ್ಲೂಕಿನ ಎನ್‌.ಹೆಚ್‌.48 
ರಿಂದ ತಗ್ಗಿನಕುಪ್ಪೆ- ಮುನಿಗಾನಹಳ್ಳಿ-ಮರೂರ್‌-ಮುತ್ತಸಾಗರ-ತಿಪ್ಪಸಂದ್ರ ಸೇರುವ ರಸ್ತೆಯನ್ನು 
ಅಬಿವೃದ್ಧಿಪಡಿಸುವ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/104/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ಮಾಗಡಿ ತಾಲ್ಲೂಕಿನ ಎನ್‌.ಹೆಚ್‌.48 ರಿಂದ ತಗ್ಗಿನಕುಪ್ಪ-ಮುನಿಗಾನಹಳ್ಳಿ-ಮರೂರ್‌-ಮುತ್ತಸಾಗರ-ತಿಪ್ಪಸಂದ್ರ ರಸ್ತೆಯು 
ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 
2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.18.00 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.23.00 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ.ಲೋಇ/170/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ಮಾಗಡಿ ತಾಲ್ಲೂಕಿನ ಎನ್‌.ಹೆಚ್‌.48 ರಿಂದ ತಗ್ಗಿನಕುಪ್ಪೆ-ದಮುನಿಗಾನಹಳ್ಳಿ-ಮರೂರ್‌-ಮುತ್ತಸಾಗರ-ತಿಪ್ಪಸಂದ್ರ ರಸ್ತೆ 
ಅಬಿವೃದ್ಧಿ ಕಾಮಗಾರಿಗೆ 2006-07ನೇ ಸಾಲಿನ ದರ ಪಟ್ಟಿಯಂತೆ 23.00 ಕೋಟಿ ರೂ.ಗಳ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ 
(ಇಪ್ಪತ್‌ಮೂರು ಕೋಟಿ ರೂಪಾಯಿಗಳು ಮಾತ್ರ) "ಲೆಕ್ಕಶೀರ್ಷಿಕೆ 5054-ಯೋಜನೆ ಬೆಂಗಳೂರು ಸುತ್ತಮುತ್ತ ರಸ್ತೆಗಳ ವಾಹನ 
ದಟ್ಟಣೆ ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ ಹೊಡಡಿಸಿದೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ೨೨೪೩ 





ಈ ಆದೇಶವನ್ನು ಕರ್ನಾಟಿಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (b) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರಸಾದ್‌ 
ಪಿ.ಆರ್‌. 1880 ಸರ್ಕಾರದ ಅದ್ಗೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಬಿಡದಿ ಹೋಬಳಿಯ 
ಕಾಕರಾಮನಹಳ್ಳಿ-ವಜ್ರಹಳ್ಳಿ-ಶಾನುಮಂಗಳ-ಬೆಂಗಳೂರು-ಇಟ್ಟಮಡು ಹಾಗೂ ಕೊಲ್ಲಿಗನಹಳ್ಳಿ ಸೇರುವ 
ರಸ್ತೆಯನ್ನು ಅಬಿವೃದ್ಧಿಪಡಿಸುವ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ.ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/100/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ಬಿಡದಿ ಹೋಬಳಿಯ ಕಾಕರಾಮನಹಳ್ಳಿ-ವಜ್ರಹಳ್ಳಿ-ಶಾನುಮಂಗಳ-ಬೆಂಗಳೂರು-ಇಟ್ಟಮಡು ಹಾಗೂ ಕೊಲ್ಲಿಗನಹಳ್ಳಿ ರಸ್ತೆಯು 
ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದೀಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 
2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.27.00 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.34.90 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ.ಲೋಇ/158/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ಬಿಡದಿ ಹೋಬಳಿಯ ಕಾಕರಾಮನಹಳ್ಳಿ-ವಜ್ರಹಳ್ಳಿ-ಶಾನುಮಂಗಳ-ಬೆಂಗಳೂರು-ಇಟ್ಟಮಡು ಹಾಗೂ ಕೊಲ್ಲಿಗನಹಳ್ಳಿ ರಸ್ತೆ 
ಅಬಿವೃದ್ಧಿ ಕಾಮಗಾರಿಗೆ 2006-07ನೇ ಸಾಲಿನ ದರ ಪಟ್ಟಿಯಂತೆ 34.90 ಕೋಟಿ ರೂ.ಗಳ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ 
(ಮೂವತಾನಾಲ್ಕು ಕೋಟಿ ತೊಂಬತ್ತು ಲಕ್ಷ ರೂಪಾಯಿಗಳು ಮಾತ್ರ) "ಲೆಕ್ಕಶೀರ್ಷಿಕೆ 5054-ಯೋಜನೆ ಬೆಂಗಳೂರು ಸುತ್ತಮುತ್ತ 
ರಸ್ತೆಗಳ ವಾಹನ ದಟ್ಟಣೆ ಕಡಿಮೆಗೊಳಿಸುವುದು" ಅಡಿಯಲ್ಲಿ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ ಹೊರಡಿಸಿದೆ. 
ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರಸಾದ್‌ 
ಸರ್ಕಾರದ ಅದೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ದೊಡ್ಡಗನಗವಾಡಿ-ಜಾಲಮಂಗಲ- 
ಅಕ್ಕೂರು-ಕೂಟಗಲ್‌-ಜಾಗರದೊಡ್ಡಿ ಮೇಲಹಳ್ಳಿ ಹಾಗೂ ಕಟುಕನಪಾಳ್ಯ ರಸ್ತೆಯನ್ನು ಅಬ್ಬಿವೃದ್ಧಿಪಡಿಸುವ 
ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 


೨೨೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ಭಾಗ - ೧ 





ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/101/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ದೊಡ್ಡಗನ ಗವಾಡಿ-ಜಾಲಮಂಗಲ-ಅಕ್ಕೂರು-ಕೂಟಗಲ್‌-ಜಾಗರದೊಡ್ಡಿ ಮೇಲಹಳ್ಳಿ ಹಾಗೂ ಕಟುಕನಪಾಳ್ಯ ರಸ್ತೆಯು ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದೀಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 
2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.25.00 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.32.30 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ.ಲೋಇ/172/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ದೊಡ್ಡಗನಗವಾಡಿ-ಜಾಲಮಂಗಲ-ಅಕ್ಕೂರು-ಕೂಟಗಲ್‌-ಜಾಗರದೊಡ್ಡಿ ಮೇಲಹಳ್ಳಿ ಹಾಗೂ ಕಟುಕನಪಾಳ್ಯ ರಸ್ತೆ 
ಅಬಿವೃದ್ಧಿ ಕಾಮಗಾರಿಗೆ 2006-07ನೇ ಸಾಲಿನ ದರ ಪಟ್ಟಿಯಂತೆ 32.30 ಕೋಟಿ ರೂ.ಗಳ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ 
(ಮೂವತ್ತೆರಡು ಕೋಟಿ ಮೂವತ್ತು ಲಕ್ಷ ರೂಪಾಯಿಗಳು ಮಾತ್ರ) "ಲೆಕ್ಕಶೀರ್ಷಿಕೆ 5054-ಯೋಜನೆ ಬೆಂಗಳೂರು ಸುತ್ತಮುತ್ತ 
ರಸ್ತೆಗಳ ವಾಹನ ದಟ್ಟಣೆ ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ ಹೊಡಡಿಸಿದೆ. 
ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ದೇವಿಪ್ರಸಾದ್‌ 
ಸರ್ಕಾರದ ಅದ್ಗೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮಾಗಡಿ ತಾಲ್ಲೂಕಿನ ಎನ್‌.ಹೆಚ್‌.48 
ರಿಂದ ಮೋಟಗಾನಹಳ್ಳಿ- ಕುದೂರ್‌ ಹೊಸಪಾಳ್ಯ ಸೇರುವ ರಸ್ತೆಯನ್ನು ಅಬಿವೃದ್ಧಿಪಡಿಸುವ ಪರಿಷ್ಕೃತ 
ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ.ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/105/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ಮಾಗಡಿ ತಾಲ್ಲೂಕಿನ ಎನ್‌.ಹೆಚ್‌.48 ರಿಂದ ಮೋಟಗಾನಹಳ್ಳಿ-ಕುದೂರ್‌ ಹೊಸಪಾಳ್ಯ ರಸ್ತೆಯು ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದೀಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 
2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ೨೨೪೫ 





ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.18.00 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.23.15 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ.ಯೋಇ/169/ಇಎಪಿ/2 007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ಮಾಗಡಿ ತಾಲ್ಲೂಕಿನ ಎನ್‌.ಹೆಚ್‌.48 ರಿಂದ ಮೋಟಗಾನಹಳ್ಳಿ-ಕುದೂರ್‌ ಹೊಸಪಾಳ್ಯ ರಸ್ತೆ ಅಬಿವೃದ್ಧಿ ಕಾಮಗಾರಿಗೆ 
2006-07ನೇ ಸಾಲಿನ ದರ ಪಟ್ಟಿಯಂತೆ 23.15 ಕೋಟಿ ರೂ.ಗಳ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ (ಇಪ್ಪತ್ತಮೂರು ಕೋಟಿ 
ಐದಿನೈದು ಲಕ್ಷ ರೂಪಾಯಿಗಳು ಮಾತ) "ಲೆಕ್ಕಶೀರ್ಷಿಕೆ 5054-ಯೋಜನೆ ಬೆಂಗಳೂರು ಸುತ್ತಮುತ್ತ ರಸ್ತೆಗಳ ವಾಹನ ದಟ್ಟಣೆ 
ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ ಹೊರಡಿಸಿದೆ. 
ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರಸಾದ್‌ 
ಸರ್ಕಾರದ ಅದೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಹೊಸಕೋಟೆ-ಕಾಡುಗೋಡಿ- 
ಆನೇಕಲ್‌ ರಸ್ತೆಯಿಂದ ಕೊಡತಿ- ಕಾಚಮಾರನಹಳ್ಳಿ ಮಾರ್ಗವಾಗಿ ಚಂದಾಪುರ-ದೊಮ್ಮಸಂದ್ರ ಸೇರುವ 
ರಸ್ತೆಯನ್ನು ಅಬಿವೃದ್ಧಿಪಡಿಸುವ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ.ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/84/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ಹೊಸಕೋಟೆ-ಕಾಡುಗೋಡಿ-ಆನೇಕಲ್‌ ರಸ್ತೆಯಿಂದ ಕೊಡತಿ-ಕಾಚಮಾರನಹಳ್ಳಿ ಮಾರ್ಗವಾಗಿ ಚಂದಾಪುರ-ದೊಮ್ಮಸಂದ್ರ ರಸ್ತೆಯು 
ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದೀಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 
2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.7.00 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.8.40 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ. ಲೋಇ/1 35/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ಹೊಸಕೋಟೆ-ಕಾಡುಗೋಡಿ-ಆನೇಕಲ್‌ ರಸ್ತೆಯಿಂದ ಕೊಡತಿ-ಕಾಚಮಾರನಹಳ್ಳಿ ಮಾರ್ಗವಾಗಿ ಚಂದಾಪುರ-ದೊಮ್ಮಸಂದ್ರ 
ರಸ್ತೆ ಅಬಿವೃದ್ಧಿ ಕಾಮಗಾರಿಗೆ 2006-07ನೇ ಸಾಲಿನ ದರ ಪಟ್ಟಿಯಂತೆ 8.40 ಕೋಟಿ ರೂ.ಗಳ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ 


೨೨೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ಭಾಗ - ೧ 





(ಎಂಟು ಕೋಟಿ ನಲವತ್ತು ಲಕ್ಷ ರೂಪಾಯಿಗಳು ಮಾತ್ರ) "ಲೆಕ್ಕಶೀರ್ಷಿಕೆ 5054-ಯೋಜನೆ ಬೆಂಗಳೂರು ಸುತ್ತಮುತ್ತ ರಸ್ತೆಗಳ 
ವಾಹನ ದಟ್ಟಣೆ ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ ಹೊಡಡಿಸಿದೆ. 
ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರಸಾದ್‌ 
ಸರ್ಕಾರದ ಅದ್ಗೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಬಿ.ಎಂ.ರಸ್ತೆಯಿಂದ ರಾಮೋಹಳ್ಳಿ- 
ಮಾದಪಟ್ಟಣ ಮಾರ್ಗವಾಗಿ ಬಿ.ಎಂ.ಎಚ್‌. ಸೇರುವ (ಸರಪಳಿ 0.00 ರಿಂದ 16.50 ಕಿಮೀ. ವರೆಗೆ) 
ರಸ್ತೆಯನ್ನು ಅಬಿವೃದ್ಧಿಪಡಿಸುವ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ.ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/88/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ಬಿ.ಎಂ.ರಸ್ತೆಯಿಂದ ರಾಮೋಹಳ್ಳಿ -ಮಾದಪಟ್ಟಣ ಮಾರ್ಗವಾಗಿ ಬಿ.ಎಂ.ಎಚ್‌. ಸೇರುವ (ಸರಪಳಿ 0.00 ರಿಂದ 16.50 ಕಿಮೀ.ವರೆಗೆ) 
ರಸ್ತೆಯು ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದೀಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 
2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.20.75 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.27.60 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ.ಲೋಇ/144/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ಬಿ.ಎಂ.ರಸ್ತೆಯಿಂದ ರಾಮೋಹಳ್ಳಿ-ಮಾದಪಟ್ಟಣ ಮಾರ್ಗವಾಗಿ ಬಿ.ಎಂ.ಎಚ್‌. ಸೇರುವ (ಸರಪಳಿ 0.00 ರಿಂದ 16.50 
ಕಿಮೀ.ವರೆಗೆ) ರಸ್ತೆ ಅಬಿವೃದ್ಧಿ ಕಾಮಗಾರಿಗೆ 2006-07ನೇ ಸಾಲಿನ ದರ ಪಟ್ಟಿಯಂತೆ 27,60 ಕೋಟಿ ರೂ.ಗಳ ಪರಿಷ್ಕೃತ ಅಂದಾಜು 
ಮೊತ್ತಕ್ಕೆ (ಇಪ್ಪತ್ತೆಳು ಕೋಟಿ ಅರವತ್ತು ಲಕ್ಷ ರೂಪಾಯಿಗಳು ಮಾತ) "ಲೆಕ್ಕಶೀರ್ಷಿಕೆ 5054-ಯೋಜನೆ ಬೆಂಗಳೂರು ಸುತ್ತಮುತ್ತ 
ರಸ್ತೆಗಳ ವಾಹನ ದಟ್ಟಣೆ ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ ಹೊರಡಿಸಿದೆ. 
ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರಸಾದ್‌ 
ಸರ್ಕಾರದ ಅದೀನ ಕಾರ್ಯದರ್ಶಿ, 


ಲೋಕೋಪಯೋಗಿ ಇಲಾಖೆ (ಇಎಪಿ) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ೨೨೪೭ 





ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಕೆ.ಆರ್‌.ಪುರಂ-ಸೌಖ್ಯ ಹೋಲಿಸ್ಟಿಕ್‌ 
ಸೆಂಟರ್‌ ಮಾರ್ಗವಾಗಿ ದೇವಸಂದ್ರ-ಸದರಮಂಗಲ-ಹೆಚ್‌.ಕೆ.ಎ.ರಸ್ತೆ ಹೋಪ್‌ (ಲಿಂಕ್‌ ಎನ್‌.ಎಚ್‌.4 
ಹಾಗೂ ಎನ್‌.ಎಚ್‌.7) ಸೇರುವ ರಸ್ತೆಯನ್ನು ಅಬಿವೃದ್ಧಿಪಡಿಸುವ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ 
ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ.ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/80/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ಕೆ.ಆರ್‌.ಪುರಂ-ಸೌಖ್ಯ ಹೋಲಿಸ್ಟಿಕ್‌ ಸೆಂಟರ್‌ ಮಾರ್ಗವಾಗಿ ದೇವಸಂದ್ರ-ಸದರಮಂಗಲ-ಹೆಚ್‌.ಕೆ.ಎ.ರಸ್ತೆ ಹೋಪ್‌ (ಲಿಂಕ್‌ 
ಎನ್‌.ಎಚ್‌.4 ಹಾಗೂ ಎನ್‌.ಎಚ್‌.7) ರಸ್ತೆಯು ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದೀಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 
2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.6.00 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.8.00 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ.ಲೋಇ/139/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ಕೆ.ಆರ್‌.ಪಮರಂ-ಸೌಖ್ಯ ಹೋಲಿಸ್ಟಿಕ್‌ ಸೆಂಟರ್‌ ಮಾರ್ಗವಾಗಿ ದೇವಸಂದ್ರ-ಸದರಮಂಗಲ-ಹೆಚ್‌.ಕೆ.ಎ.ರಸ್ತೆ ಹೋಪ್‌ (ಲಿಂಕ್‌ 
ಎನ್‌.ಎಚ್‌.4 ಹಾಗೂ ಎನ್‌.ಎಚ್‌.7)ರಸ್ತೆ ಅಬಿವೃದ್ಧಿ ಕಾಮಗಾರಿಗೆ 2006-07ನೇ ಸಾಲಿನ ದರ ಪಟ್ಟಿಯಂತೆ 8.00 ಕೋಟಿ ರೂ.ಗಳ 
ಪರಿಷ್ಕೃತ ಅಂದಾಜು ಮೊತ್ತಕ್ಕೆ (ಎಂಟು ಕೋಟಿ ರೂಪಾಯಿಗಳು ಮಾತ್ರ) "ಲೆಕ್ಕಶೀರ್ಷಿಕೆ 5054-ಯೋಜನೆ ಬೆಂಗಳೂರು ಸುತ್ತಮುತ್ತ 
ರಸ್ತೆಗಳ ವಾಹನ ದಟ್ಟಣೆ ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ ಹೊಡಡಿಸಿದೆ. 
ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರಸಾದ್‌ 
ಪಿ.ಆರ್‌. 1881 ಸರ್ಕಾರದ ಅದ್ಯೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಕುಂದಲಹಳ್ಳಿ ಕ್ರಾಸ್‌ನಿಂದ ಹೂಡಿಹಳ್ಳಿ 
ಸೇರುವ ರಸ್ತೆಯನ್ನು ಅಬ್ಬಿವೃದ್ಧಿಪಡಿಸುವ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ.ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/79/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ಕುಂದಲಹಳ್ಳಿ ಕ್ರಾಸ್‌ನಿಂದ ಹೂಡಿಹಳ್ಳಿ ರಸ್ತೆಯು ಸೇರಿರುತ್ತದೆ. 


೨೨೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ಭಾಗ - ೧ 





ಸದರಿ ಕಾಮಗಾರಿಯನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 

2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 

ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.6.00 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 

ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.8.00 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 

ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ. ಲೋಇ/140/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 

ಕುಂದಲಹಳ್ಳಿ ಕ್ರಾಸ್‌ನಿಂದ ಹೂಡಿಹಳ್ಳಿ ರಸ್ತೆ ಅಬಿವೃದ್ಧಿ ಕಾಮಗಾರಿಗೆ 2006-07ನೇ ಸಾಲಿನ ದರ ಪಟ್ಟಿಯಂತೆ 8.00 
ಕೋಟಿ ರೂ.ಗಳ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ (ಎಂಟು ಕೋಟಿ ರೂಪಾಯಿಗಳು ಮಾತ್ರ) "ಲೆಕ್ಕಶೀರ್ಷಿಕೆ 5054-ಯೋಜನೆ 
ಬೆಂಗಳೂರು ಸುತ್ತಮುತ್ತ ರಸ್ತೆಗಳ ವಾಹನ ದಟ್ಟಣೆ ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ ಅನುಮೋದನೆ ನೀಡಿ 
ಆದೇಶ ಹೊರಡಿಸಿದೆ. 

ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರಸಾದ್‌ 
ಸರ್ಕಾರದ ಅದೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಯಲಹಂಕ-ಹಿಂದೂಪುರ ರಾಜ್ಯ 
ಹೆದ್ದಾರಿಯನ್ನು ಅಬ್ಬಿವೃದ್ಧಿಪಡಿಸುವ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ.ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/96/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 

ಪ್ರಸ್ತಾವನೆ:- 

ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ಯಲಹಂಕ-ಹಿಂದೂಪುರ ರಸ್ತೆಯು ಸೇರಿರುತ್ತದೆ. 

ಸದರಿ ಕಾಮಗಾರಿಯನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 

2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 

ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.42.00 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 

ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.55.80 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 

ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ೨೨೪೯ 





ಸರ್ಕಾರದ ಆದೇಶ ಸಂಖ್ಯೆ. ಲೋಇ/167/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 

ಯಲಹಂಕ-ಹಿಂದೂಮರ ರಸ್ತೆ ಅಬಿವೃದ್ಧಿ ಕಾಮಗಾರಿಗೆ 2006-07ನೇ ಸಾಲಿನ ದರ ಪಟ್ಟಿಯಂತೆ 55.80 ಕೋಟಿ ರೂ.ಗಳ 
ಪರಿಷ್ಕೃತ ಅಂದಾಜು ಮೊತ್ತಕ್ಕೆ (ಐವತೈದು ಕೋಟಿ ಎಂಬತ್ತು ಲಕ್ಷ ರೂಪಾಯಿಗಳು ಮಾತ್ರ) "ಲೆಕ್ಕಶೀರ್ಷಿಕೆ 5054-ಯೋಜನೆ 
ಬೆಂಗಳೂರು ಸುತ್ತಮುತ್ತ ರಸ್ತೆಗಳ ವಾಹನ ದಟ್ಟಣೆ ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ ಅನುಮೋದನೆ ನೀಡಿ 
ಆದೇಶ ಹೊರಡಿಸಿದೆ. 

ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ದೇವಿಪ್ರಸಾದ್‌ 
ಸರ್ಕಾರದ ಅದೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಬೆಂಗಳೂರು-ನಂದಿ ರಸ್ತೆಯನ್ನು 
ಅಬಿವೃದ್ಧಿಪಡಿಸುವ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ.ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/97/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 

ಪ್ರಸ್ತಾವನೆ:- 

ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ಬೆಂಗಳೂರು-ನಂದಿ ರಸ್ತೆಯು ಸೇರಿರುತ್ತದೆ. 

ಸದರಿ ಕಾಮಗಾರಿಯನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 

2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 

ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.30.00 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 

ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.39.10 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 

ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ. ಲೋಇ/166/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 

ಬೆಂಗಳೂರು-ನಂದಿ ರಸ್ತೆ ಅಬಿವೃದ್ಧಿ ಕಾಮಗಾರಿಗೆ 2006-07ನೇ ಸಾಲಿನ ದರ ಪಟ್ಟಿಯಂತೆ 39.10 ಕೋಟಿ ರೂ.ಗಳ 
ಪರಿಷ್ಕೃತ ಅಂದಾಜು ಮೊತ್ತಕ್ಕೆ (ಮೂವತೊಂಬತ್ತು ಕೋಟಿ ಹತ್ತು ಲಕ್ಷ ರೂಪಾಯಿಗಳು ಮಾತ್ರ) "ಲೆಕ್ಕಶೀರ್ಷಿಕೆ 5054-ಯೋಜನೆ 
ಬೆಂಗಳೂರು ಸುತ್ತಮುತ್ತ ರಸ್ತೆಗಳ ವಾಹನ ದಟ್ಟಣೆ ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ ಅನುಮೋದನೆ ನೀಡಿ 
ಆದೇಶ ಹೊರಡಿಸಿದೆ. 

ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಂಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರಸಾದ್‌ 
ಸರ್ಕಾರದ ಅದೀನ ಕಾರ್ಯದರ್ಶಿ, 


ಲೋಕೋಪಯೋಗಿ ಇಲಾಖೆ (ಇಎಪಿ) 


೨೨೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ಭಾಗ - ೧ 





ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿ ಗೊಳ್ಳುತ್ತಿರುವ ಬ್ಯಾಲನರಸಪುರದಿಂದ ಶಿಡ್ಲಘಟ್ಟ 
ಸೇರುವ ರಸ್ತೆಯನ್ನು ಅಬ್ಬಿವೃದ್ಧಿಪಡಿಸುವ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ.ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/111/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ಬ್ಯಾಲನರಸಪುರದಿಂದ ಶಿಡ್ಲಘಟ್ಟ ರಸ್ತೆಯು ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದೀಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 
2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.14.00 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.18.20 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ. ಲೋಇ/161/ಇಎಪಿ/2 007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ಬ್ಯಾಲನರಸಪುರದಿಂದ ಶಿಡ್ಲಘಟ್ಟ ರಸ್ತೆ ಅಬಿವೃದ್ಧಿ ಕಾಮಗಾರಿಗೆ 2006-07ನೇ ಸಾಲಿನ ದರ ಪಟ್ಟಿಯಂತೆ 18.20 ಕೋಟಿ 
ರೂ.ಗಳ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ (ಹದಿನೆಂಟು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಗಳು ಮಾತ್ರ) "ಲೆಕ್ಕಶೀರ್ಷಿಕೆ 5054- 
ಯೋಜನೆ ಬೆಂಗಳೂರು ಸುತ್ತಮುತ್ತ ರಸ್ತೆಗಳ ವಾಹನ ದಟ್ಟಣೆ ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ 
ಅನುಮೋದನೆ ನೀಡಿ ಆದೇಶ ಹೊರಡಿಸಿದೆ. 
ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರಸಾದ್‌ 
ಸರ್ಕಾರದ ಅದೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಸರ್ಜಾಪುರ ಹೊರವರ್ತುಲ ರಸ್ತೆಯ 
ಮುಖಾಂತರ ರೈಲ್ವೆ ಕ್ರಾಸಿಂಗ್‌ ವರೆಗೆನ ರಸ್ತೆಯನ್ನು ಅಬಿವೃದ್ಧಿಪಡಿಸುವ ಕಾಮಗಾರಿಯ ಪರಿಷ್ಕತ ಅಂದಾಜಿಗೆ 
ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: ಸರ್ಕಾರದ ಆದೇಶ ಸಂಖ್ಯೆ. ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ ಸರ್ಜಾಮರ 
ಹೊರವರ್ತುಲ ರಸ್ತೆಯ ಮುಖಾಂತರ ರೈಲೈ ಕ್ರಾಸಿಂಗ್‌ ವರೆಗೆನ ರಸ್ತೆಯು ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದೀಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ೨೨೫೧ 





2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶದಲ್ಲಿ ಸದರಿ ಕಾಮಗಾರಿಗೆ ರೂ 9.00 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054-ಯೋಜನೆ" 
ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.14.57 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆಯ ಅವಶ್ಯವಿರುತ್ತದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ.ಲೋಇ/152/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ಸರ್ಜಾಪುರ ಹೊರವರ್ತುಲ ರಸ್ತೆಯ ಮುಖಾಂತರ ರೈಲ್ವೆ ಕ್ರಾಸಿಂಗ್‌ ವರೆಗೆನ ರಸ್ತೆ ಅಬಿವೃದ್ಧಿ ಕಾಮಗಾರಿಗೆ 2006-07ನೇ 
ಸಾಲಿನ ದರ ಪಟ್ಟಿಯಂತೆ 14.57 ಕೋಟಿ ರೂ.ಗಳ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ (ಹದಿನಾಲ್ಕು ಕೋಟಿ ಐವತ್ತೆಳು ಲಕ್ಷ ರೂಪಾಯಿ 
ಗಳು ಮಾತ್ರ) "ಲೆಕ್ಕಶೀರ್ಷಿಕೆ 5054-ಯೋಜನೆ ಬೆಂಗಳೂರು ಸುತ್ತಮುತ್ತ ರಸ್ತೆಗಳ ವಾಹನ ದಟ್ಟಣೆ ಕಡಿಮೆಗೊಳಿಸುವುದು" 
ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ ಹೊಡಡಿಸಿದೆ. 
ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರಸಾದ್‌ 
ಪಿ.ಆರ್‌. 1902 ಸರ್ಕಾರದ ಅದೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಕುಂಬಳಗೂಡಿನಿಂದ, ಅಗರ- 
ತಟಗುಣಿ ಮಾರ್ಗವಾಗಿ ಕನಕಪುರ ಸೇರುವ ರಸ್ತೆಯನ್ನು ಅಬಿವೃದ್ಧಿಪಡಿಸುವ ಪರಿಷ್ಕೃತ ಅಂದಾಜಿಗೆ 
ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ.ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/86/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ಕುಂಬಳಗೂಡಿನಿಂದ, ಅಗರ-ತಟಗುಣಿ ಮಾರ್ಗವಾಗಿ ಕನಕಪುರ ರಸ್ತೆಯು ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದೀಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 
2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.19.40 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.32.48 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ.ಲೋಇ/143/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ಕುಂಬಳಗೂಡಿನಿಂದ, ಅಗರ-ತಟಗುಣಿ ಮಾರ್ಗವಾಗಿ ಕನಕಪುರ ರಸ್ತೆ ಅಬಿವೃದ್ಧಿ ಕಾಮಗಾರಿಗೆ 2006-07ನೇ ಸಾಲಿನ ದರ 
ಪಟ್ಟಿಯಂತೆ 19.40 ಕೋಟಿ ರೂ.ಗಳ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ (ಹತೊಂಬತ್ತು ಕೋಟಿ ನಲವತ್ತು ಲಕ್ಷ ರೂಪಾಯಿಗಳು ಮಾತ್ರ) 


೨೨೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ಭಾಗ - ೧ 





"ಲೆಕ್ಕಶೀರ್ಷಿಕೆ 5054-ಯೋಜನೆ ಬೆಂಗಳೂರು ಸುತ್ತಮುತ್ತ ರಸ್ತೆಗಳ ವಾಹನ ದಟ್ಟಣೆ ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ 
ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ ಹೊಡಡಿಸಿದೆ. 
ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪದವತ್ತಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರಸಾದ್‌ 
ಸರ್ಕಾರದ ಅದೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ರಾಷ್ಟ್ರೀಯ ಹೆದ್ದಾರಿ-7ರಿಂದ ಪರಪ್ಪನ 
ಅಗ್ರಹಾರದಿಂದ ಎ.ಐ.ಸಿ.ಎಸ್‌.ಲೇಔಟ್‌ ಮುಖಾಂತರ ಬಿ.ಡಿ.ಎ ಹೊರವರ್ತುಲ ರಸ್ತೆಯನ್ನು 
ಅಬಿವೃದ್ಧಿಪಡಿಸುವ ಕಾಮಗಾರಿಯ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ ರಾಷ್ಟ್ರೀಯ 
ಹೆದ್ದಾರಿ-7ರಿಂದ ಪರಪ್ಪನ ಅಗ್ರಹಾರದಿಂದ ಎ.ಐ.ಸಿ.ಎಸ್‌.ಲೇಔಟ್‌ ಮುಖಾಂತರ ಬಿ.ಡಿ.ಎ ಹೊರವರ್ತುಲ ರಸ್ತೆಯು ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದೀಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 
2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶದಲ್ಲಿ ಸದರಿ ಕಾಮಗಾರಿಗೆ ರೂ.4.60 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054-ಯೋಜನೆ" 
ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.10.50 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆಯ ಅವಶ್ಯವಿರುತ್ತದೆ. 
ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ.ಲೋಇ/142/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ರಾಷ್ಟ್ರೀಯ ಹೆದ್ದಾರಿ-7ರಿಂದ ಪರಪ್ಪನ ಅಗ್ರಹಾರದಿಂದ ಎ.ಐ.ಸಿ.ಎಸ್‌.ಲೇಔಟ್‌ ಮುಖಾಂತರ ಬಿ.ಡಿ.ಎ ಹೊರವರ್ತುಲ ರಸ್ತೆ 
ಅಬಿವೃದ್ಧಿ ಕಾಮಗಾರಿಗೆ 2006-07ನೇ ಸಾಲಿನ ದರ ಪಟ್ಟಿಯಂತೆ 10.50 ಕೋಟಿ ರೂ.ಗಳ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ (ಹತ್ತು 
ಕೋಟಿ ಐವತ್ತು ಲಕ್ಷ ರೂಪಾಯಿಗಳು ಮಾತ್ರ) "ಲೆಕ್ಕಶೀರ್ಷಿಕೆ 5054-ಯೋಜನೆ ಬೆಂಗಳೂರು ಸುತ್ತಮುತ್ತ ರಸ್ತೆಗಳ ವಾಹನ ದಟ್ಟಣೆ 
ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ ಹೊರಡಿಸಿದೆ. 
ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರಸಾದ್‌ 
ಸರ್ಕಾರದ ಅದ್ಯೀನ ಕಾರ್ಯದರ್ಶಿ, 


ಲೋಕೋಪಯೋಗಿ ಇಲಾಖೆ (ಇಎಪಿ) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ೨೨೫೩ 





ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ರಾಷ್ಟ್ರೀಯ ಹೆದ್ದಾರಿ-7ರಿಂದ 
ಬನ್ನೇರುಘಟ್ಟ ರಸ್ತೆಯಿಂದ ಬೆಟ್ಟದಾಸಪುರ ಮುಖಾಂತರ ಬಸವಹುರ ಸೇರುವ ರಸ್ತೆಯನ್ನು 
ಅಬಿವೃದ್ಧಿಪಡಿಸುವ ಕಾಮಗಾರಿಯ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: ಸರ್ಕಾರದ ಆದೇಶ ಸಂಖ್ಯೆ. ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ ರಾಷ್ಟ್ರೀಯ 
ಹೆದ್ದಾರಿ-7ರಿಂದ ಬನ್ನೇರುಘಟ್ಟ ರಸ್ತೆಯಿಂದ ಬೆಟ್ಟದಾಸಪುರ ಮುಖಾಂತರ ಬಸವಪರ ಸೇರುವ ರಸ್ತೆಯು ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದೀಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 
2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶದಲ್ಲಿ ಸದರಿ ಕಾಮಗಾರಿಗೆ ರೂ.7.00 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054-ಯೋಜನೆ" 
ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.12.75 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆಯ ಅವಶ್ಯವಿರುತ್ತದೆ. 
ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ.ಲೋಇ/141/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ರಾಷ್ಟ್ರೀಯ ಹೆದ್ದಾರಿ-7ರಿಂದ ಬನ್ನೇರುಘಟ್ಟ ರಸ್ತೆಯಿಂದ ಬೆಟ್ಟದಾಸಪುರ ಮುಖಾಂತರ ಬಸವಮರ ಸೇರುವ ರಸ್ತೆ ಅಬಿವೃದ್ಧಿ 
ಕಾಮಗಾರಿಗೆ 2006-07ನೇ ಸಾಲಿನ ದರ ಪಟ್ಟಿಯಂತೆ 12.75 ಕೋಟಿ ರೂ.ಗಳ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ (ಹನ್ನೆರಡು ಕೋಟಿ 
ಎಪ್ಪತ್ತೈದು ಲಕ್ಷ ರೂಪಾಯಿಗಳು ಮಾತ್ರ) "ಲೆಕ್ಕಶೀರ್ಷಿಕೆ 5054-ಯೋಜನೆ ಬೆಂಗಳೂರು ಸುತ್ತಮುತ್ತ ರಸ್ತೆಗಳ ವಾಹನ ದಟ್ಟಣೆ 
ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ ಹೊರಡಿಸಿದೆ. 
ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರಸಾದ್‌ 
ಸರ್ಕಾರದ ಅದೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ರಾಷ್ಟ್ರೀಯ ಹೆದ್ದಾರಿ-7 ರಿಂದ 
ಮಿಲನಹಳ್ಳಿ ಮಾರ್ಗವಾಗಿ ದೊಡ್ಡಜಾಲ ಸೇರುವ ರಸ್ತೆಯನ್ನು ಅಬಿವೃದ್ಧಿಪಡಿಸುವ ಪರಿಷ್ಕೃತ ಅಂದಾಜಿಗೆ 
ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/83/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ರಾಷ್ಟ್ರೀಯ ಹೆದ್ದಾರಿ-7 ರಿಂದ ಮಿಲನಹಳ್ಳಿ ಮಾರ್ಗವಾಗಿ ದೊಡ್ಡಜಾಲ ರಸ್ತೆಯು ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದೀಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 


೨೨೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ಭಾಗ - ೧ 





2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.14.40 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.15.00 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ.ಲೋಇ/138/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ರಾಷ್ಟ್ರೀಯ ಹೆದ್ದಾರಿ-7 ರಿಂದ ಮಿಲನಹಳ್ಳಿ ಮಾರ್ಗವಾಗಿ ದೊಡ್ಡಜಾಲ ರಸ್ತೆ ಅಬಿವೃದ್ಧಿ ಕಾಮಗಾರಿಗೆ 2006-07ನೇ ಸಾಲಿನ 
ದರ ಪಟ್ಟಿಯಂತೆ 15.00 ಕೋಟಿ ರೂ.ಗಳ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ (ಹದಿನೈದು ಕೋಟಿ ರೂಪಾಯಿಗಳು ಮಾತ್ರ) 
"ಲೆಕ್ಕಶೀರ್ಷಿಕೆ 5054-ಯೋಜನೆ ಬೆಂಗಳೂರು ಸುತ್ತಮುತ್ತ ರಸ್ತೆಗಳ ವಾಹನ ದಟ್ಟಣೆ ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ 
ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ ಹೊಡಡಿಸಿದೆ. 
ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ದೇವಿಪ್ರಸಾದ್‌ 
ಪಿ.ಆರ್‌. 1903 ಸರ್ಕಾರದ ಅದೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ನೆಲಮಂಗಲ-ಸೊಂಡೆಕೊಪ್ಪ 
ಸೇರುವ-ತಾವರೆಕೆರೆ ರಸ್ತೆಯನ್ನು ಅಬ್ಬಿವೃದ್ಧಿಪಡಿಸುವ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ 
ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ.ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/8 1/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ನೆಲಮಂಗಲ-ಸೊಂಡೆಕೊಪ್ಪ ಸೇರುವ-ತಾವರೆಕೆರೆ ರಸ್ತೆಯು ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 
2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.17.00 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.19.70 
ಕೋಟಿಗಳಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ.ಯೋಇ/124/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ನೆಲಮಂಗಲ-ಸೊಂಡೆಕೊಪ್ಪ ಸೇರುವ-ತಾವರೆಕೆರೆ ರಸ್ತೆಯ ಅಬಿವೃದ್ಧಿ ಕಾಮಗಾರಿಗೆ 2006-07ನೇ ಸಾಲಿನ ದರ 
ಪಟ್ಟಿಯಂತೆ 19.70 ಕೋಟಿ ರೂ.ಗಳ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ (ಹತ್ತೊಂಬತ್ತು ಕೋಟಿ ಎಪ್ಪತ್ತು ಲಕ್ಸರೂಪಾಯಿಗಳು ಮಾತ್ರ) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ೨೨೫೫ 





"ಲೆಕ್ಕಶೀರ್ಷಿಕೆ 5054-ಯೋಜನೆ ಬೆಂಗಳೂರು ಸುತ್ತಮುತ್ತ ರಸ್ತೆಗಳ ವಾಹನ ದಟ್ಟಣೆ ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ 
ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ ಹೊಡಡಿಸಿದೆ. 
ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರಸಾದ್‌ 
ಸರ್ಕಾರದ ಅದ್ಗೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಕೊರಟಗೆರೆ ಕ್ಷೇತ್ರದಲ್ಲಿ ಬೇಗೂರಿನಿಂದ 
ತ್ಯಾಮಗೊಂಡ್ಲು, ಮಾನೆ ಹಾಗೂ ಕುಂಟಬೊಮ್ಮನಹಳ್ಳಿ ರಸ್ತೆಯನ್ನು ಅಬ್ಬಿವೃದ್ಧಿಪಡಿಸುವ ಪರಿಷ್ಕೃತ 
ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ.ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/113/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ಕೊರಟಗೆರೆ ಕ್ಷೇತ್ರದಲ್ಲಿ ಬೇಗೂರಿನಿಂದ ತ್ಯಾಮಗೊಂಡ್ಲು, ಮಾನೆ ಹಾಗೂ ಕುಂಟಬೊಮ್ಮನಹಳ್ಳಿ ರಸ್ತೆಯು ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 
2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.14.00 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.18.50 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ.ಲೋಇ/153/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ಸದರಿ ರಸ್ತೆ ಅಬಿವೃದ್ಧಿ ಕಾಮಗಾರಿಗೆ 2006-07ನೇ ಸಾಲಿನ ದರ ಪಟ್ಟಿಯಂತೆ 18.50 ಕೋಟಿ ರೂ.ಗಳ ಪರಿಷ್ಕೃತ 
ಅಂದಾಜು ಮೊತ್ತಕ್ಕೆ (ಹದಿನೆಂಟು ಕೋಟಿ ಐವತ್ತು ಲಕ ರೂಪಾಯಿಗಳು ಮಾತ್ರ) "ಲೆಕ್ಕಶೀರ್ಷಿಕೆ 5054-ಯೋಜನೆ ಬೆಂಗಳೂರು 
ಸುತ್ತಮುತ್ತ ರಸ್ತೆಗಳ ವಾಹನ ದಟ್ಟಣೆ ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ 
ಹೊರಡಿಸಿದೆ. 
ಈ ಆದೇಶವನ್ನು ಕರ್ನಾಟಿಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (b) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಿಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರಸಾದ್‌ 
ಸರ್ಕಾರದ ಅದೀನ ಕಾರ್ಯದರ್ಶಿ, 


ಲೋಕೋಪಯೋಗಿ ಇಲಾಖೆ (ಇಎಪಿ) 


೨೨೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ಭಾಗ - ೧ 





ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಕೊರಟಗೆರೆ ಕ್ಟೇತ್ರದ ನಿಡುವಂದದಿಂದ 
ಎಲಕ್ಯಾತನಹಳ್ಳಿ, ಕಲೇನಹಳ್ಳಿ, ಶೇತಗಾಲ್‌ ಸೇರುವ ತ್ಯಾಮಗೊಂಡ್ಲು-ಬಾಗೇಪಲ್ಲಿ-ಹಲಗೂರ್‌ ರಾಜ್ಯ 
ರಸ್ತೆಯನ್ನು ಅಬಿವೃದ್ಧಿಪಡಿಸುವ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/1 14/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ಕೊರಟಗೆರೆ ಕ್ಷೇತ್ರದ ನಿಡುವಂದದಿಂದ ಎಲಕ್ಯಾತನಹಳ್ಳಿ, ಕಲೇನಹಳ್ಳಿ, ಶೇತಗಾಲ್‌ ಸೇರುವ ತ್ಯಾಮಗೊಂಡ್ಲು-ಬಾಗೇಪಲ್ಲಿ-ಹಲಗೂರ್‌ 
ರಸ್ತೆಯು ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 
2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.7.00 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.8.90 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ.ಲೋಇ/156/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ಕೊರಟಗೆರೆ ಕ್ಷೇತ್ರದ ನಿಡುವಂದದಿಂದ ಎಲಕ್ಕಾತನಹಳ್ಳಿ, ಕಲೇನಹಳ್ಳಿ, ಶೇತಗಾಲ್‌ ಸೇರುವ ತ್ಯಾಮಗೊಂಡ್ಲು-ಬಾಗೇಪಲ್ಲಿ- 
ಹಲಗೂರ್‌ ರಸ್ತೆ ಅಬಿವೃದ್ಧಿ ಕಾಮಗಾರಿಗೆ 2006-07ನೇ ಸಾಲಿನ ದರ ಪಟ್ಟಿಯಂತೆ 8.90 ಕೋಟಿ ರೂ.ಗಳ ಪರಿಷ್ಕೃತ ಅಂದಾಜು 
ಮೊತ್ತಕ್ಕೆ (ಎಂಟು ಕೋಟಿ ತೊಂಬತ್ತು ಲಕ್ಷ ರೂಪಾಯಿಗಳು ಮಾತ್ರ) "ಲೆಕ್ಕಶೀರ್ಷಿಕೆ 5054-ಯೋಜನೆ ಬೆಂಗಳೂರು ಸುತ್ತಮುತ್ತ 
ರಸ್ತೆಗಳ ವಾಹನ ದಟ್ಟಣೆ ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ ಹೊರಡಿಸಿದೆ. 
ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಂಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರಸಾದ್‌ 
ಸರ್ಕಾರದ ಅದ್ಗೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಬೆಂಗಳೂರು ನಗರ ವರ್ತುಲ 
ರಸ್ತೆಯಿಂದ ಬನ್ನೇರುಘಟ್ಟ ರಸ್ತೆಯ ಮೀನಾಕ್ಷಿ ದೇವಸ್ಥಾನದವರೆಗೆನ ರಸ್ತೆಯನ್ನು ಅಬಿವೃದ್ಧಿಪಡಿಸುವ 
ಕಾಮಗಾರಿಯ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: ಸರ್ಕಾರದ ಆದೇಶ ಸಂಖ್ಯೆ.ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ ಬೆಂಗಳೂರು 
ನಗರ ವರ್ತುಲ ರಸ್ತೆಯಿಂದ ಬನ್ನೇರುಘಟ್ಟ ರಸ್ತೆಯ ಮೀನಾಕ್ಸಿದೇವಸ್ಥಾನದವರೆಗೆನ ರಸ್ತೆಯು ಸೇರಿರುತ್ತದೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ೨೨೫೭ 





ಸದರಿ ಕಾಮಗಾರಿಯನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 

2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 

ಮೇಲೆ ಓದಲಾದ ಸರ್ಕಾರಿ ಆದೇಶದಲ್ಲಿ ಸದರಿ ಕಾಮಗಾರಿಗೆ ರೂ 9.00 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054-ಯೋಜನೆ" 
ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 

ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.11.25 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆಯ ಅವಶ್ಯವಿರುತ್ತದೆ. 

ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ.ಲೋಇ/149/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 

ಬೆಂಗಳೂರು ನಗರ ವರ್ತುಲ ರಸ್ತೆಯಿಂದ ಬನ್ನೇರುಘಟ್ಟ ರಸ್ತೆಯ ಮೀನಾಕ್ಷಿ ದೇವಸ್ಥಾನದವರೆಗೆನ ರಸ್ತೆ ಅಬಿವೃದ್ಧಿ 
ಕಾಮಗಾರಿಗೆ 2006-07ನೇ ಸಾಲಿನ ದರ ಪಟ್ಟಿಯಂತೆ 11.25 ಕೋಟಿ ರೂ.ಗಳ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ (ಹನ್ನೊಂದು ಕೋಟಿ 
ಇಪ್ಪತೈದು ಲಕ್ಷ್ಮ ರೂಪಾಯಿಗಳು ಮಾತ್ರ) "ಲೆಕ್ಕಶೀರ್ಷಿಕೆ 5054-ಯೋಜನೆ ಬೆಂಗಳೂರು ಸುತ್ತಮುತ್ತ ರಸ್ತೆಗಳ ವಾಹನ ದಟ್ಟಣೆ 
ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ ಹೊರಡಿಸಿದೆ. 

ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ಯ್ವಂರು ಹೊರಡಿಸಲಾಗಿದೆ. 


ಬ್ರಾ 
ಕರ್ನಾಟಿಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ದೇವಿಪ್ರಸಾದ್‌ 
ಪಿ.ಆರ್‌. 1916 ಸರ್ಕಾರದ ಅದೀನ ಕಾರ್ಯದರ್ಶಿ, 


ಲೋಕೋಪಯೋಗಿ ಇಲಾಖೆ (ಇಎಪಿ) 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಬೊಮ್ಮನಹಳ್ಳಿಯಿಂದ ಬೇಗೂರು- 
ಕೊಪ್ಪ ಸೇರುವ ರಸ್ತೆಯನ್ನು ಅಬ್ಬಿವೃದ್ಧಿಪಡಿಸುವ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ 
ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ.ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/92/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ಬೊಮ್ಮನಹಳ್ಳಿಯಿಂದ ಬೇಗೂರು-ಕೊಪ್ಪ ರಸ್ತೆಯು ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 
2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.23.50 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.30.30 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


೨೨೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ಭಾಗ - ೧ 





ಸರ್ಕಾರದ ಆದೇಶ ಸಂಖ್ಯೆ. ಲೋಇ/131/ಇಎಪಿ/2 007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ಬೊಮ್ಮನಹಳ್ಳಿಯಿಂದ ಬೇಗೂರು-ಕೊಪ್ಪ ರಸ್ತೆ ಅಬಿವೃದ್ಧಿ ಕಾಮಗಾರಿಗೆ 2006-07ನೇ ಸಾಲಿನ ದರ ಪಟ್ಟಿಯಂತೆ 30.30 
ಕೋಟಿ ರೂ.ಗಳ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ (ಮೂವತ್ತು ಕೋಟಿ ಮೂವತ್ತು ಲಕ್ಸ್‌ ರೂಪಾಯಿಗಳು ಮಾತ) "ಲೆಕ್ಕಶೀರ್ಷಿಕೆ 5054- 
ಯೋಜನೆ ಬೆಂಗಳೂರು ಸುತ್ತಮುತ್ತ ರಸ್ತೆಗಳ ವಾಹನ ದಟ್ಟಣೆ ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ 
ಅನುಮೋದನೆ ನೀಡಿ ಆದೇಶ ಹೊಡಡಿಸಿದೆ. 
ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರಸಾದ್‌ 
ಸರ್ಕಾರದ ಅದೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಬೆಂಗಳೂರು-ಮಾಗಡಿ- 
ಹುಲಿಯೂರುದುರ್ಗ ರಾಜ್ಯ ಹೆದ್ದಾರಿಯನ್ನು ಅಬಿವೃದ್ಧಿಪಡಿಸುವ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ 
ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ.ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/95/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಬೆಂಗಳೂರು-ಮಾಗಡಿ-ಹುಲಿಯೂರು 
ದುರ್ಗ ರಾಜ್ಯ ಹೆದ್ದಾರಿಯನ್ನು ಗುರುತಿಸಲಾಗಿರುವ ರಸ್ತೆಗಳಲ್ಲಿ ಮೇಲಿನ ರಸ್ತೆಯು ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದೀಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 
2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.40.00 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.52.10 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ.ಯೋಇ/162/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ಬೆಂಗಳೂರು-ಮಾಗಡಿ-ಹುಲಿಯೂರುದುರ್ಗ ರಾಜ್ಯ ಹೆದ್ದಾರಿಯ ಅಬಿವೃದ್ಧಿ ಕಾಮಗಾರಿಗೆ 2006-07ನೇ ಸಾಲಿನ ದರ 
ಪಟ್ಟಿಯಂತೆ 52.10 ಕೋಟಿ ರೂ.ಗಳ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ (ಐವತ್ತೇರಡು ಕೋಟಿ ಹತ್ತು ಲಕ್ಷ ರೂಪಾಯಿಗಳು ಮಾತ್ರ) 
"ಲೆಕ್ಕಶೀರ್ಷಿಕೆ 5054-ಯೋಜನೆ ಬೆಂಗಳೂರು ಸುತ್ತಮುತ್ತ ರಸ್ತೆಗಳ ವಾಹನ ದಟ್ಟಣೆ ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ 
ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ ಹೊಡಡಿಸಿದೆ. 
ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರ ಸಾದ್‌ 
ಸರ್ಕಾರದ ಅದೀನ ಕಾರ್ಯದರ್ಶಿ, 


ಲೋಕೋಪಯೋಗಿ ಇಲಾಖೆ (ಇಎಪಿ) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ೨೨೫೯ 





ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬ್ಲಿವೃದ್ಧಿಗೊಳ್ಳುತ್ತಿರುವ ರಾಮನಗರ ಹೋಬಳಿಯ 
ಮಂಚನಬೆಲೆ-ಸುಗ್ಗನಹಳ್ಳಿ ಮತ್ತು ಮಾಯಗಾನಹಳ್ಳಿ ರಸ್ತೆಯನ್ನು ಅಬಿವೃದ್ಧಿಪಡಿಸುವ ಪರಿಷ್ಕೃತ ಅಂದಾಜಿಗೆ 
ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ.ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
2. ಸರ್ಕಾರದ ಆದೇಶ ಸಂಖ್ಯೆ. ಲೋಇ/102/ಇಎಪಿ/2006 ಬೆಂಗಳೂರು, ದಿನಾಂಕ 30-12-2006. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ 
ರಾಮನಗರ ಹೋಬಳಿಯ ಮಂಚನಬೆಲೆ-ಸುಗ್ಗನಹಳ್ಳಿ ಮತ್ತು ಮಾಯಗಾನಹಳ್ಳಿ ರಸ್ತೆಯು ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದೀಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 
2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 
ಮೇಲೆ ಓದಲಾದ ಸರ್ಕಾರಿ ಆದೇಶ (2) ರಲ್ಲಿ ಸದರಿ ಕಾಮಗಾರಿಗೆ ರೂ.23.00 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054- 
ಯೋಜನೆ" ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.29.90 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಘಟನೋತ್ತರ ಆಡಳಿತಾತ್ಮಕ ಅನುಮೋದನೆಯ 
ಅವಶ್ಯವಿರುತ್ತದೆ. ಸದರಿ ಕಾಮಗಾರಿಯನ್ನು 2007-08ನೇ ಸಾಲಿನಲ್ಲಿ ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ.ಲೋಇ/163/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 
ರಾಮನಗರ ಹೋಬಳಿಯ ಮಂಚನಬೆಲೆ-ಸುಗ್ಗನಹಳ್ಳಿ ಮತ್ತು ಮಾಯಗಾನಹಳ್ಳಿ ರಸ್ತೆ ಅಬಿವೃದ್ಧಿ ಕಾಮಗಾರಿಗೆ 2006- 
07ನೇ ಸಾಲಿನ ದರ ಪಟ್ಟಿಯಂತೆ 29.90 ಕೋಟಿ ರೂ.ಗಳ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ (ಇಪ್ಪತೊಂಬತ್ತು ಕೋಟಿ ತೊಂಬತ್ತು ಲಕ್ಸ್‌ 
ರೂಪಾಯಿಗಳು ಮಾತ) "ಲೆಕ್ಕಶೀರ್ಷಿಕೆ 5054-ಯೋಜನೆ ಬೆಂಗಳೂರು ಸುತ್ತಮುತ್ತ ರಸ್ತೆಗಳ ವಾಹನ ದಟ್ಟಣೆ ಕಡಿಮೆ 
ಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ ಹೊಡಡಿಸಿದೆ. 
ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರಸಾದ್‌ 
ಸರ್ಕಾರದ ಅದೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 
ವಿಷಯ: ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಬೆಂಗಳೂರು ವಿಮಾನ ನಿಲ್ದಾಣದಿಂದ 
ಕುಂದಲಹಳ್ಳಿ ಕ್ರಾಸ್‌ ಮಾರ್ಗವಾಗಿ ಶ್ರೀ.ಸತ್ಯಸಾಯಿ ಆಶ್ರಮ ವರೆಗೆನ ರಸ್ತೆಯನ್ನು ಅಬಿವೃದ್ಧಿಪಡಿಸುವ 
ಕಾಮಗಾರಿಯ ಪರಿಷ್ಕೃತ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: ಸರ್ಕಾರದ ಆದೇಶ ಸಂಖ್ಯೆ.ಲೋಇ/7/ಇಎಪಿ/2004 ಬೆಂಗಳೂರು, ದಿನಾಂಕ 24-12-2004. 
ಪ್ರಸ್ತಾವನೆ:- 
ಬೆಂಗಳೂರು ಸುತ್ತಮುತ್ತಲಿನ ಆರ್ಥಿಕವಾಗಿ ಅಬಿವೃದ್ಧಿಗೊಳ್ಳುತ್ತಿರುವ ಮುಖ್ಯ ರಸ್ತೆಗಳನ್ನು ಅಬಿವೃದ್ಧಿಗೊಳಿಸುವ 
ಸಲುವಾಗಿ ಕೆಲವು ರಸ್ತೆಗಳನ್ನು ಓದಲಾದ ಸರ್ಕಾರಿ ಆದೇಶದಲ್ಲಿ ಗುರುತಿಸಿದ್ದು, ಸದರಿ ಗುರುತಿಸಲಾಗಿರುವ ರಸ್ತೆಗಳಲ್ಲಿ ಬೆಂಗಳೂರು 
ವಿಮಾನ ನಿಲ್ದಾಣದಿಂದ ಕುಂದಲಹಳ್ಳಿ ಕ್ರಾಸ್‌ ಮಾರ್ಗವಾಗಿ ಶ್ರೀ.ಸತ್ಯಸಾಯಿ ಆಶ್ರಮವರೆಗೆನ ರಸ್ತೆಯು ಸೇರಿರುತ್ತದೆ. 
ಸದರಿ ಕಾಮಗಾರಿಯನ್ನು ಸಮರೋಪಾದೀಯಲ್ಲಿ ಕೈಗೊಳ್ಳುವ ಅವಶ್ಯಕತೆ ಇದ್ದುದರಿಂದ ಆದ್ಯತೆ ಮೇರೆಗೆ ತ್ವರಿತವಾಗಿ 
ಕೈಗೆತ್ತಿಕೊಳ್ಳಲು ಅನುವಾಗುವಂತೆ ಟೆಂಡರ್‌ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶ ನೀಡುವ 
ಮೊದಲು ಸರ್ಕಾರದಿಂದ ಸದರಿ ಕಾಮಗಾರಿಯ ಅಂದಾಜಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯುವಂತೆ ಸೂಚಿಸಲಾಗಿತ್ತು. 


೨೨೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ಭಾಗ - ೧ 





2007-08ನೇ ಸಾಲಿನಲ್ಲಿ ಒಟ್ಟು 46 ರಸ್ತೆ ಕಾಮಗಾರಿಗಳಿಗೆ ರೂ.200 ಕೋಟಿಗಳ ಅನುದಾನವನ್ನು ಆಯವ್ಯಯದಲ್ಲಿ 
ಒದಗಿಸಿದ್ದು, ಈ ಕಾಮಗಾರಿಗಳಲ್ಲಿ ಸದರಿ ಕಾಮಗಾರಿಯು ಸೇರಿರುತ್ತದೆ. 

ಮೇಲೆ ಓದಲಾದ ಸರ್ಕಾರಿ ಆದೇಶದಲ್ಲಿ ಸದರಿ ಕಾಮಗಾರಿಗೆ ರೂ 16.00 ಕೋಟಿಗಳಿಗೆ ಲೆಕ್ಕಶೀರ್ಷಿಕೆ "5054-ಯೋಜನೆ" 
ಅಡಿಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 

ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಬೇಕಾದ ಮೊತ್ತವು ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಾಗಿದ್ದು, ರೂ.18.58 
ಕೋಟಿಗಳಾಗುತ್ತದೆ. ಈ ಹಿನ್ನಲೆಯಲ್ಲಿ ಸದರಿ ಪರಿಷ್ಕತ ಅಂದಾಜು ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆಯ ಅವಶ್ಯವಿರುತ್ತದೆ. 

ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ.ಲೋಇ/146/ಇಎಪಿ/2007 ಬೆಂಗಳೂರು, ದಿನಾಂಕ 6ನೇ ಅಕ್ಟೋಬರ್‌ 2007 

ಬೆಂಗಳೂರು ವಿಮಾನ ನಿಲ್ದಾಣದಿಂದ ಕುಂದಲಹಳ್ಳಿ ಕ್ರಾಸ್‌ ಮಾರ್ಗವಾಗಿ ಶ್ರೀ.ಸತ್ಯಸಾಯಿ ಆಶ್ರಮ ವರೆಗೆನ ರಸ್ತೆ ಅಬಿವೃದ್ಧಿ 
ಕಾಮಗಾರಿಗೆ 2006-07ನೇ ಸಾಲಿನ ದರ ಪಟ್ಟಿಯಂತೆ 18.58 ಕೋಟಿ ರೂ.ಗಳ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ (ಹದಿನೆಂಟು ಕೋಟಿ 
ಐವತ್ತೆಂಟು ಲಕ್ಷ ರೂಪಾಯಿ ಗಳು ಮಾತ್ರ) "ಲೆಕ್ಕಶೀರ್ಷಿಕೆ 5054-ಯೋಜನೆ ಬೆಂಗಳೂರು ಸುತ್ತಮುತ್ತ ರಸ್ತೆಗಳ ವಾಹನ ದಟ್ಟಣೆ 
ಕಡಿಮೆಗೊಳಿಸುವುದು" ಅಡಿಯಲ್ಲಿ ಪರಿಷ್ಕೃತ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ ಹೊರಡಿಸಿದೆ. 

ಈ ಆದೇಶವನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ವಹಣೆ ನಿಯಮಗಳು 20 (1) (0) ಹಾಗೂ 27 (4) ರಲ್ಲಿ 
ಪ್ರದತ್ತವಾದ ಅದಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ದೇವಿಪ್ರಸಾದ್‌ 
ಪಿ.ಆರ್‌. 1917 ಸರ್ಕಾರದ ಅದೀನ ಕಾರ್ಯದರ್ಶಿ, 
ಲೋಕೋಪಯೋಗಿ ಇಲಾಖೆ (ಇಎಪಿ) 
ಒಳಾಡಳಿತ ಸಚಿವಾಲಯ 


ವಿಷಯ: ಬೆಂಗಳೂರು ಜಿಲ್ಲೆಯ ಕಾಡುಗೋಡಿ ಪೊಲೀಸ್‌ ಠಾಣೆ ಮೊಕದ್ದಮೆ ಸಂ.19406 ಕಲಂ 498(ಎ), 304 (ಬಿ) 
ಐಪಿಸಿ ಪ್ರಕರಣದ ಲೋಪ ಎಸಗಿದ ಅಧಿಕಾರಿಗಳ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳುವ ಬಗ್ಗೆ. 
ಓದಲಾಗಿದೆ: ಡಿಜಿ ಮತ್ತು ಐಜಿಪಿ, ಬೆಂಗಳೂರು ರವರ ಪತ್ರ ಸಂಖ್ಯೆ:ಸಿಬಿ(5)39/2006-07 ದಿನಾಂಕ: 25.05.2007. 

ಪ್ರಸ್ತಾವನೆ: 

ಬೆಂಗಳೂರು ಜಿಲ್ಲೆ ಹೊಸಕೋಟೆ ತಾಲ್ಲೂಕು ಕೆ. ಮಲ್ಲಸಂದ್ರ ವಾಸಿ ಶ್ರೀ ಸಿ.ಎಂ. ಚನ್ನಕೇಶವ ಎಂಬುವರ ಮಗಳು ಶ್ರೀಮತಿ 
ಮಾಲಾ ರವರನ್ನು ಚನ್ನಸಂದ್ರವಾಸಿ ಶ್ರೀ ಹೇಮಂತ್‌ ಕುಮಾರ್‌ ಎಂಬುವವನಿಗೆ ದಿನಾಂಕ: 18.11.2004 ರಂದು ಮದುವೆ 
ಮಾಡಿಕೊಟ್ಟಿದ್ದು, ವರದಕ್ಷಿಣೆಗಾಗಿ ಮಾನಸಿಕ ಹಾಗೂ ದೈಹಿಕ ಹಿಂಸೆ ಕೊಡುತ್ತಿದ್ದನೆಂದು ಶ್ರೀಮತಿ ಮಾಲಾ ನೇಣು ಹಾಕಿಕೊಂಡು 
ಮೃತಪಟ್ಟಿರುತ್ತಾಳೆಂದು, ಈ ಪ್ರಕರಣ ತನಿಖೆ ನಡೆಸುವಲ್ಲಿ ಶ್ರೀ ಬಿ.ಟಿ. ಸತ್ಯನಾರಾಯಣ, ಎ.ಎಸ್‌.ಐ. ಶ್ರೀ ಟಿ. ಶ್ರೀನಿವಾಸ ರೆಡ್ಡಿ, 
ಪಿಎಸ್‌ಐ (ಕಾ & ಸು) ಶ್ರೀ ಎಂ.ಎಸ್‌. ರಮೇಶ್‌ ರಾವ್‌, ಪಿಎಸ್‌ಐ, ಶ್ರೀ ಹೆಚ್‌.ಜೆ. ತಿಪ್ಪೇಸ್ವಾಮಿ, ಪಿಐ, ಶ್ರೀ ಎನ್‌.ಸಿ. ನಾಗರಾಜ್‌, 
ಪಿಐ ಮತ್ತು ಶ್ರೀ ಕೆ.ಆರ್‌. ಸುರೇಂದ್ರರಾವ್‌, ಡಿಎಸ್‌ಪಿ ರವರುಗಳು ಕರ್ತವ್ಯಲೋಪ ಎಸಗಿರುತ್ತಾರೆಂದು ಪೊಲೀಸ್‌ ಠಾಣೆ ಮೊಕದ್ದಮೆ 
ಸಂಖ್ಯೆ:19405 ಕಲಂ 498(ಎ), 304ಬಿ) ಐಪಿಸಿ ಪ್ರಕಾರ ತನಿಖೆಯನ್ನು ಕೈಗೊಳ್ಳದ ತಮ್ಮ ಕರ್ತವ್ಯದಲ್ಲಿ ಅತೀವ ನಿರ್ಲಕ್ಷತೆ, ಕರ್ತವ್ಯ 
ಲೋಪ, ಕರ್ತವ್ಯ ಚ್ಯುತಿ ಎಸಗಿರುವುದು ಡಿ.ಜಿ.ಪಿ. ಸಿ.ಓ.ಡಿ. ಬೆಂಗಳೂರು ರವರ ವರದಿಯಿಂದ ಸಾಬೀತಾಗಿರುತ್ತದೆ. ಸದರಿಯವರುಗಳ 
ವಿರುದ್ಧ ಕೆ.ಎಸ್‌.ಪಿ. (ಡಿ.ಪಿ) ನಿಯಮಗಳು, 1965/89ರ ನಿಯಮ 6 ಉಪ ನಿಯಮ 2 ಮತ್ತು 8ರನ್ವ್ಹಯ ಜಂಟಿ ಇಲಾಖಾ ವಿಚಾರಣೆ 
ನಡೆಸಲು ಮೇಲೆ ಓದಲಾದ (1)ರ ಪತ್ರದಲ್ಲಿ ಡಿಜಿ ಮತ್ತು ಐಜಿಪಿ ರವರು ಸರ್ಕಾರಕ್ಕೆ ಕೋರಿರುತ್ತಾರೆ. ಈ ದೋಷಾರೋಪಣೆಯ ಬಗೆಗಿನ 
ದಾಖಲೆಗಳನ್ನು ಒದಗಿಸಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ:ಒಇ 224 ಪೊಸಿಪ 2007, ಬೆಂಗಳೂರು, ದಿನಾಂಕ: 18ನೇ ಜುಲೈ 2007 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀ ಬಿ.ಟಿ. ಸತ್ಯನಾರಾಯಣ, ಎ.ಎಸ್‌.ಐ. ಶ್ರೀ ಟಿ. ಶ್ರೀನಿವಾಸ ರೆಡ್ಡಿ, 
ಪಿಎಸ್‌ಐ (ಕಾ & ಸು) ಶ್ರೀ ಎಂ.ಎಸ್‌. ರಮೇಶ್‌ ರಾವ್‌, ಪಿಎಸ್‌ಐ, ಶ್ರೀ ಹೆಚ್‌.ಜೆ. ತಿಪ್ಪೇಸ್ವಾಮಿ, ಪಿಐ ಶ್ರೀ ಎನ್‌.ಸಿ. ನಾಗರಾಜ್‌, 
ಪಿಐ ಮತ್ತು ಶ್ರೀ ಕೆ.ಆರ್‌. ಸುರೇಂದ್ರರಾವ್‌, ಡಿಎಸ್‌ಪಿ ಬೆಂಗಳೂರು ರವರುಗಳು ಕಾಡುಗೋಡಿ ಪೊಲೀಸ್‌ ಠಾಣೆ ಮೊಕದ್ದಮೆ 
ಸಂಖ್ಯೆ:19405 ಕಲಂ 498(ಎ), 304(ಬಿ) ಐಪಿಸಿ ಪ್ರಕಾರ ತನಿಖೆಯನ್ನು ಕೈಗೊಳ್ಳದೆ ತಮ್ಮ ಕರ್ತವ್ಯದಲ್ಲಿ ಲೋಪವೆಸಗಿದ ಕಾರಣ 
ಕೆ.ಎಸ್‌.ಪಿ (ಡಿಪಿ) ನಿಯಮಗಳು, 1965/89ರ ನಿಯಮ 6 ಉಪ ನಿಯಮ 2 ಮತ್ತು 8ರನ್ವ್ಹಯ ಜಂಟಿ ಇಲಾಖಾ ವಿಚಾರಣೆಯನ್ನು 
ನಡೆಸಲು ಆದೇಶಿಸಿದೆ. ಈ ಇಲಾಖಾ ವಿಚಾರಣೆಯನ್ನು ನಡೆಸಲು ಪೊಲೀಸ್‌ ಅಧೀಕ್ಷಕರು, ಕೆ.ಜಿ.ಎಫ್‌. ಇವರನ್ನು ವಿಶೇಷ 
ಅಧಿಕಾರಹೊಂದಿದ ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ೨೨೬೧ 





ಈ ಸಂಬಂಧ ಆರೋಪಿತ ಪೊಲೀಸ್‌ ಅಧಿಕಾರಿಗಳ ವಿರುದ್ಧದ ದೋಷಾರೋಪಣೆಯ ಪತ್ರವನ್ನು ಹೊರಡಿಸಲಾಗಿದೆ. ಈ 
ವಿಚಾರಣೆಯನ್ನು ನಿಯಮಾನುಸಾರ ತನಿಖೆ ನಡೆಸಿ 3 ತಿಂಗಳೊಳಗಾಗಿ ವರದಿಯನ್ನು ಸರ್ಕಾರಕ್ಕೆ ಕಳುಹಿಸಿಕೊಡಲು ಸೂಚಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎ. ಕುಲಕರ್ಣಿ 
ಪಿ.ಆರ್‌. 1400 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು). 


ವಿಷಯ: ಶಾಖಾಧೀಕ್ಷಕರು ಮತ್ತು ಆಯ್ಕೆ ಶ್ರೇಣಿ ಬೆರಳಚ್ಚುಗಾರರ ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: HD 151 PEM 78, ದಿನಾಂಕ: 29.08.1979. 
2. ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ಅರ್ಜಿ ಸಂಖ್ಯೆ:6667/2001, ದಿನಾಂಕ: 
25.07.2000ರಲ್ಲಿ ನೀಡಿರುವ ತೀರ್ಪು. 
3. ಡಿಜಿ ಮತ್ತು ಐಜಿಪಿ ರವರ ಪತ್ರ ಸಂಖ್ಯೆ:71/ಸಿಬ್ಬಂದಿ-5/98-99, ದಿನಾಂಕ: 14.10.2006. 
ಪ್ರಸ್ತಾವನೆ : 
ಮೇಲೆ (1)ರಲ್ಲಿ ಹೊರಡಿಸಿರುವ ಸರ್ಕಾರದ ಆದೇಶದಲ್ಲಿ ಪೊಲೀಸ್‌ ಆಯುಕ್ತರ ಕಛೇರಿ, ಬೆಂಗಳೂರು ಇಲ್ಲಿನ ಟೈಪಿಂಗ್‌ 
ಪೂಲ್‌ನ ಶಾಖಾಧೀಕ್ಷಕರ ಹುದ್ದೆಯನ್ನು ಪೊಲೀಸ್‌ ಆಯುಕ್ತರು, ಬೆಂಗಳೂರು ನಗರ, ಇವರಲ್ಲಿರುವ ಬೆರಳಚ್ಚುಗಾರರನ್ನು ಜೇಷ್ಠತೆ ಮತ್ತು 
ಅರ್ಹತೆ ಆಧಾರದ ಮೇಲೆ ನೀಡಲು ಸರ್ಕಾರದ ಆದೇಶವನ್ನು ಹೊರಡಿಸಲಾಗಿದೆ. ಈ ಆದೇಶದ ವಿರುದ್ಧ ಶ್ರೀ ಸಿ.ಎನ್‌. ಸತ್ಯನಾರಾಯಣ, 
ಇವರು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ ಸಲ್ಲಿಸಿದ ಉಲ್ಲೇಖ (2ರಲ್ಲಿ ನಮೂದಿಸಿದ ಅರ್ಜಿ ಸಂಖ್ಯೆ:66672001ರಲ್ಲಿ ಈ 
ಅರ್ಜಿದಾರರಿಗೆ ಮುಂಬಡ್ತಿಯನ್ನು ಸ್ಥational ಆಗಿ ಪರಿಗಣಿಸುವ ಬಗ್ಗೆ ಹಾಗೂ ಇದರಿಂದ ಉದ್ಭವವಾಗುವ ಎಲ್ಲಾ ಸೌಲಭ್ಯಗಳನ್ನು 
ಹೆಚ್ಚಿಸಿದ ನಿವೃತ್ತಿ ವೇತನ ಮತ್ತಿತರ ಸೌಲಭ್ಯಗಳನ್ನು ನೀಡಲು ಆದೇಶಿಸಿದೆ. 
ಮೇಲೆ (3ರಲ್ಲಿ ಡಿಜಿ ಮತ್ತು ಐಜಿಪಿ ರವರು ಪತ್ರದಲ್ಲಿ ಕೆ.ಎ.ಟಿ.ಯ ತೀರ್ಪನ್ನು ಅನುಷ್ಠಾನಗೊಳಿಸುವ ದೃಷ್ಟಿಯಿಂದ ಹಾಗೂ 
ಇಲಾಖೆಯಲ್ಲಿರುವ ಎಲ್ಲಾ ಬೆರಳಚ್ಚುಗಾರರಿಗೆ/ಹಿರಿಯ ಬೆರಳಚ್ಚುಗಾರರಿಗೆ ಒಂದೇ ರೀತಿಯ ನ್ಯಾಯ ಒದಗಿಸುವ ದೃಷ್ಟಿಯಿಂದ ಸದರಿ 
ಪೊಲೀಸ್‌ ಆಯುಕ್ತರು, ಬೆಂಗಳೂರು ನಗರ ಘಟಕದ ಬೆರಳಚ್ಚು ಶಾಖೆಯ ಶಾಖಾಧೀಕ್ಷಕರ ಹುದ್ದೆಗೆ ಇದೊಂದೇ ಶಾಖಾಧೀಕ್ಷಕರ ಹುದ್ದೆಯು 
ಬೆರಳಚ್ಚುಗಾರರಿಗೆ ಲಭ್ಯವಿರುವುದರಿಂದ ದಿನಾಂಕ: 01.09.1997 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಪೊಲೀಸ್‌ ಇಲಾಖೆಯ 
ರಾಜ್ಯಾವಾರು ಹಿರಿಯ ಬೆರಳಚ್ಚುಗಾರರ ಜೇಷ್ಠತಾ ಪಟ್ಟಿಯ ಪ್ರಕಾರವೇ ಅರ್ಹರಾದವರಿಗೆ ಮುಂಬಡ್ತಿ ನೀಡುವುದು ಎಂದು ಸರ್ಕಾರದ 
ಆದೇಶವನ್ನು ಹೊರಡಿಸಬೇಕೆಂದು ಕೋರಿರುತ್ತಾರೆ. 
ಸರ್ಕಾರವು ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ:ಒಇ 56 ಪೊಸಿಲಿ 2006, ಬೆಂಗಳೂರು, ದಿನಾಂಕ: 25ನೇ ಜುಲೈ 2007 
ಬೆಂಗಳೂರು ನಗರ ಪೊಲೀಸ್‌ ಆಯುಕ್ತರ ಕಛೇರಿಯಲ್ಲಿರುವ ಬೆರಳಚ್ಚು ಶಾಖೆಯ ಶಾಖಾಧೀಕ್ಷಕರ ಹುದ್ದೆಯನ್ನು ಪೊಲೀಸ್‌ 
ಇಲಾಖೆಯ ಹಿರಿಯ ಬೆರಳಚ್ಚುಗಾರರ ರಾಜ್ಯಾವಾರು ಜೇಷ್ಠತಾ ಪಟ್ಟಿಯ ಪ್ರಕಾರವೇ ಅರ್ಹರಾದವರಿಗೆ ಮುಂಬಡ್ತಿ ನೀಡುವುದು. ಹಾಗೂ 
ಈ ಆದೇಶವು ದಿನಾಂಕ: 01.09.97 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರತಕ್ಕದ್ದು. 
ಸರ್ಕಾರದ ಆದೇಶ ಸಂಖ್ಯೆ.: HD 151 PEM 78, ದಿನಾಂಕ: 29.08.1979 ಅನ್ನು ಈ ಮಟ್ಟಿಗೆ ಮಾರ್ಪಡಿಸಲಾಗಿದೆ. ಈ 
ಆದೇಶವನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು) ರವರ ಸಂಖ್ಯೆ:ಸಿಆಸುಇ 48 ಸೇನಿಎ 2007, ದಿನಾಂಕ: 
22.02.2007 ರಂದು ನೀಡಿದ್ದ ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌.ಎ. ಕುಲಕರ್ಣಿ 
ಪಿ.ಆರ್‌. 1404 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು). 
ವಿಷಯ: ಶ್ರೀಮತಿ ಮಂಜುಳಾ ದೇವರಾಜ, ಮಹಿಳಾ ಪಿ.ಐ. ಮತ್ತು ಶ್ರೀಮತಿ ರಾಜಲಕ್ಷ್ಮಿ ಮಹಿಳಾ ಪಿ.ಐ. ರವರುಗಳ 
ವಿರುದ್ಧ ಶಿಸ್ತಿನ ಕ್ರಮ ಜರುಗಿಸುವ ಬಗ್ಗೆ. 
ಓದಲಾಗಿದೆ: 1. ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ರವರ ಪತ್ರ ಸಂಖ್ಯೆ:Compt/Uplok/BCD-544/2005/ 
ARE-5 ದಿನಾಂಕ: 01.02.2006. 
2. ಡಿಜಿ ಮತ್ತು ಐಜಿಪಿ, ಬೆಂಗಳೂರು ರವರ ಪತ್ರ ಸಂಖ್ಯೆ:ಸಿಬಿ(8) 67/2006-07 ದಿನಾಂಕ: 22.06.2007. 


8 


೨೨೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ಭಾಗ - ೧ 





ಪ್ರಸ್ತಾವನೆ: 

ಶ್ರೀಮತಿ ಮಂಜುಳಾ ದೇವರಾಜ, ಮಹಿಳಾ ಪಿ.ಐ. ಮತ್ತು ಶ್ರೀಮತಿ ರಾಜಲಕ್ಷ್ಮಿ ಮಹಿಳಾ ಪಿ.ಐ. ರವರು ಈ ಹಿಂದೆ 
ಅಲಸೂರು ಗೇಟ್‌, ಬೆಂಗಳೂರು ಪೊಲೀಸ್‌ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಶ್ರೀ ಶಿವಶಂಕರ ಕಾಮಾಕ್ಷಿಪಾಳ್ಯ, ಬಸವೇಶ್ವರ 
ನಗರದ ನಿವಾಸಿ ರವರು ತಮ್ಮ ಪತ್ನಿಗೆ ವರದಕ್ಷಿಣೆ ಸಲುವಾಗಿ ಮಾನಸಿಕ ಹಿಂಸೆ ಹಾಗೂ ಕಿರುಕುಳ ಕೊಡುತ್ತಿದ್ದಾರೆಂದು ದಿನಾಂಕ: 
14.03.2003 ರಂದು ಸಲ್ಲಿಸಿದ ದೂರಿನ ಬಗ್ಗೆ ಸದರಿ ಪೊಲೀಸ್‌ ಅಧಿಕಾರಿಗಳು ಯಾವುದೇ ಶಿಸ್ತುಕ್ರಮ ತೆಗೆದುಕೊಂಡಿರುವುದಿಲ್ಲವೆಂದು 
ಕರ್ನಾಟಕ ಲೋಕಾಯುಕ್ತದಲ್ಲಿ ಸಲ್ಲಿಸಿದ ದೂರಿನ ಬಗ್ಗೆ ತನಿಖೆ ನಡೆಸಿ ವರದಿಯೊಂದಿಗೆ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ, 1984ರ ಕಲಂ 
12(4)ರನ್ವಯ ಸೂಕ್ತ ಕ್ರಮ ಜರುಗಿಸಿ ಕೈಗೊಂಡ ಕ್ರಮದ ಬಗ್ಗೆ ಮಾಹಿತಿ ನೀಡುವಂತೆ ಕೋರಿ ಮೇಲೆ ಓದಲಾದ (1)ರ ಪತ್ರದಲ್ಲಿ ಹೆಚ್ಚುವರಿ 
ರಿಜಿಸ್ಟ್ರಾರ್‌ ವಿಚಾರಣೆಗಳು-5, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ರವರು ಸರ್ಕಾರಕ್ಕೆ ಕೋರಿರುತ್ತಾರೆ. ತದನಂತರ 
ದಿನಾಂಕ:08.12.2006ರಂದು ಡಿಜಿ ರವರಿಗೆ ಸರ್ಕಾರದಿಂದ ಪತ್ರ ಹೊರಡಿಸಿ ಸದರಿ ಪ್ರಕರಣದ ಬಗ್ಗೆ ನಿಯಮಾನುಸಾರ ಪರಿಶೀಲಿಸಿ ಸೂಕ್ತ 
ಕ್ರಮ ಜರುಗಿಸಿ ವರದಿ ಸಲ್ಲಿಸಲು ಕೋರಲಾಗಿದೆ. 

ಶ್ರೀಮತಿ ಮಂಜುಳಾ ದೇವರಾಜ, ಹಾಲಿ ಎ.ಸಿ.ಪಿ. ಮಾಜಿ ಪ್ರಧಾನ ಮಂತ್ರಿಗಳ ಭದ್ರತೆ ಮತ್ತು ಶ್ರೀಮತಿ ರಾಜಲಕ್ಷಿ ನಿವೃತ್ತ 
ಮಹಿಳಾ ಪಿ.ಐ. ರವರುಗಳು ಶ್ರೀಮತಿ ಜೆ.ಲೋಕೇಶ್ವರಿ ಕೋಂ ಆರ್‌. ಶಿವಶಂಕರ, ಕಾಮಾಕ್ಷಿಪಾಳ್ಯ, ಬೆಂಗಳೂರು ರವರು ಅವರ ಪತಿಯ 
ಮತ್ತು ಇತರರ ವಿರುದ್ಧ ವರದಕ್ಷಿಣೆ ಕಿರುಕುಳದ ಬಗ್ಗೆ ದಿನಾಂಕ: 14.03.2003 ರಂದು ಹಲಸೂರು ಪೊಲೀಸ್‌ ಠಾಣೆಗೆ ನೀಡಿದ ದೂರನ್ನು 
ಕ್ರಿಮಿನಲ್‌ ಕೇಸ್‌ ರಿಜಿಸ್ಟರ್‌ ಮಾಡದೆ ಸಿಮಿಸ್‌ ಸಂಖ್ಯೆ:121/03ರಲ್ಲಿ ದಾಖಲಿಸಿಕೊಂಡು ತಮ್ಮ ಕರ್ತವ್ಯದಲ್ಲಿ ಲೋಪವೆಸಗಿರುವುದು 
ಲೋಕಾಯುಕ್ತರವರ ವರದಿಯಿಂದ ಮೇಲ್ನೋಟಕ್ಕೆ ಸಾಬೀತಾಗಿರುವುದರಿಂದ ಆಪಾದಿತರ ವಿರುದ್ಧ ಕೆ.ಎಸ್‌.ಪಿ (ಡಿ.ಪಿ) ನಿಯಮ 
1965/89ರ ನಿಯಮ 6 ಉಪ ನಿಯಮ 2 ಮತ್ತು 8ರ ಪ್ರಕಾರ ಜಂಟಿ ಇಲಾಖಾ ವಿಚಾರಣೆಗೆ ಆದೇಶಿಸಿ ಡೆಪ್ಯೂಟಿ ಕಮೀಷನರ್‌ ಆಫ್‌ 
ಪೊಲೀಸ್‌, ಸಿ.ಎ.ಆರ್‌. (ದಕ್ಷಿಣ), ಬೆಂಗಳೂರು ರವರನ್ನು ವಿಚಾರಣಾಧಿಕಾರಿಯನ್ನಾಗಿ ನೇಮಿಸುವಂತೆ ಮೇಲೆ ಓದಲಾದ (2ರ ಪತ್ರದಲ್ಲಿ 
ಡಿಜಿ ರವರು ಸರ್ಕಾರಕ್ಕೆ ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಇ 401 ಪೊಸಿಪ 2006, ಬೆಂಗಳೂರು, ದಿನಾಂಕ: 27ನೇ ಜುಲೈ 2007 

ಶ್ರೀಮತಿ ಮಂಜುಳಾ ದೇವರಾಜ, ಮಹಿಳಾ ಪಿ.ಐ. (ಪ್ರಸ್ತುತ ಸ್ವತಂತ್ರ ಪ್ರಭಾರ ಡಿವೈ.ಎಸ್‌.ಪಿ) ವಿರುದ್ಧ ಕೆ.ಎಸ್‌.ಪಿ (ಡಿ.ಪಿ) 
ನಿಯಮಗಳು, 1965/89ರ ನಿಯಮ 6 ಉಪ ನಿಯಮ 2 ಮತ್ತು 8ರ ಪ್ರಕಾರ ಮತ್ತು ಶ್ರೀಮತಿ ರಾಜಲಕ್ಷ್ಮಿ ಇವರ ವಿರುದ್ಧ 
ಕೆ.ಸಿ.ಎಸ್‌.ಆರ್‌. ನಿಯಮ 214(ಎ) ರನ್ವಯ ಜಂಟಿ ಇಲಾಖಾ ವಿಚಾರಣೆಗೆ ಆದೇಶಿಸಿದೆ. ಸದರಿ ಇಲಾಖಾ ವಿಚಾರಣೆಯನ್ನು ನಡೆಸಲು 
ಡಿವೈ.ಎಸ್‌.ಪಿ, ಸಿ.ಎ.ಆರ್‌ (ದಕ್ಷಿಣ) ಇವರನ್ನು ವಿಶೇಷ ಅಧಿಕಾರ ಹೊಂದಿದ ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಿದೆ. 

ಈ ಪ್ರಕರಣದಲ್ಲಿ ನಿಯಮಾನುಸಾರ ತನಿಖೆ ನಡೆಸಿ 3 ತಿಂಗಳೊಳಗಾಗಿ ವಿಚಾರಣಾ ವರದಿಯನ್ನು ಸರ್ಕಾರಕ್ಕೆ ಕಳುಹಿಸಿಕೊಡಲು 
ಸೂಚಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌.ಎ. ಕುಲಕರ್ಣಿ 
ಪಿ.ಆರ್‌. 1408 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು). 
ವಿಷಯ: ಶ್ರೀ ಎಂ.ಸಿ. ಭೋವಿಯರ್‌, ಡಿವೈ.ಎಸ್‌.ಪಿ (ನಿವೃತ್ತ ರವರನ್ನು ಇಲಾಖಾ ವಿಚಾರಣೆಯಿಂದ 
ದೋಷಾಮುಕ್ತಗೊಳಿಸುವ ಬಗ್ಗೆ. 
ಓದಲಾಗಿದೆ: 1. ಡಿಜಿ ಮತ್ತು ಐಜಿಪಿ, ಬೆಂಗಳೂರು ರವರ ಪತ್ರ ಸಂಖ್ಯೆ:ಸಿಬಿ(5)53/86-87 ದಿನಾಂಕ: 25.07.1986 ಮತ್ತು 
17.10.2003. 
2. ಸರ್ಕಾರದ ಆದೇಶ ಸಂಖ್ಯೆ:ಒಇ 235 ಪೊಸಿಪ 2003. 

ಪ್ರಸ್ತಾವನೆ: 

ಶ್ರೀ ಎಂ.ಸಿ. ಭೋವಿಯರ್‌, ನಿವೃತ್ತ ಡಿವೈ.ಎಸ್‌.ಪಿ ರವರು ಈ ಹಿಂದೆ ಪಿ.ಐ. ಆಗಿ ಪ್ಲೆಯಿಂಗ್‌ ಸ್ಮ್ವಾಡ್‌, ಉತ್ತರ ವಲಯ, 
ಬೆಳಗಾವಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಇವರ ವಿರುದ್ಧ ಜಾಗೃತ ಆಯೋಗ, ಕರ್ನಾಟಕ ಲೋಕಾಯುಕ್ತ ರವರಿಗೆ ನೀಡಿರುವ ದೂರು 
ಅರ್ಜಿಯ ವಿಚಾರಣೆಯಿಂದ ಇವರು ಧಾರವಾಡದಲ್ಲಿ ರೂ.1,85,200/- ವೆಚ್ಚದಲ್ಲಿ ಮನೆಯನ್ನು ನಿರ್ಮಿಸಲು ಕರ್ನಾಟಕ ಸೇವಾ ನಡತೆ 
ನಿಯಮಗಳು, 1966ರ ನಿಯಮ 21ನ್ನು ಉಲ್ಲಂಘಿಸಿ ರೂ.63,000/-ಗಳ ಕೈಸಾಲವನ್ನು ಸಂಬಂಧಿಕರು ಹಾಗೂ ಇತರರಿಂದ ಇಲಾಖೆಯ 
ಪೂರ್ವಾನುಮತಿ ಇಲ್ಲದೆ ಪಡೆದಿರುವುದು ಹಾಗೂ ಸದರಿ ಕೈ ಸಾಲವನ್ನು ಹಿಂದಿರುಗಿಸದೆ ಇರುವ ಆರೋಪಗಳ ಬಗ್ಗೆ ಕೆ.ಎಸ್‌.ಪಿ (ಡಿ.ಪಿ) 
ನಿಯಮಗಳು, 1965ರ ನಿಯಮ 6ರನ್ವಯ ಇಲಾಖಾ ವಿಚಾರಣೆಗೆ ಆದೇಶಿಸಿ ಡಿವೈ.ಎಸ್‌.ಪಿ (ಡಿ.ಇ) ಉತ್ತರ ವಲಯ, ಬೆಳಗಾವಿ 
ರವರನ್ನು ವಿಚಾರಣಾಧಿಕಾರಿಯನ್ನಾಗಿ ದಿನಾಂಕ: 25.07.86ರಂದು ಡಿಜಿ ಮತ್ತು ಐಜಿಪಿ, ಬೆಂಗಳೂರು ರವರು ಆದೇಶಿಸಿರುತ್ತಾರೆ. 
ವಿಚಾರಣಾಧಿಕಾರಿಯವರು ಇಲಾಖಾ ವಿಚಾರಣೆಯನ್ನು ಪೂರ್ಣಗೊಳಿಸಿ ಆಪಾದಿತರ ವಿರುದ್ಧ ಆಪಾದನೆಗಳು ರುಜುವಾತಾಗಿದೆ ಎಂಬ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ೨೨೬೩ 





ನಿರ್ಣಯದೊಂದಿಗೆ ದಾಖಲೆಗಳನ್ನು ದಿನಾಂಕ: 18.11.87ರಲ್ಲಿ ಪ್ರಧಾನ ಕಚೇರಿಗೆ ಸಲ್ಲಿಸಿದ್ದರೆ ದೂ ಅವರ ವರದಿಯ ಬಗ್ಗೆ ಅಂತಿಮ 
ನಿರ್ಣಯ ಕೈಗೊಳ್ಳುವ ಸಮಯದಲ್ಲಿ ಕೆ.ಎ.ಟಿ. ನೀಡಿದ ತೀರ್ಪಿನ ಅನ್ವಯ ಆಪಾದಿತರ ವಿರುದ್ಧ ಹೂಡಲಾದ ಶಿಸ್ತು ವಿವರಣೆಯನ್ನು 
ದಿನಾಂಕ: 13.07.89ರಲ್ಲಿ ರದ್ದುಗೊಳಿಸಲಾಯಿತೆಂದೂ ಸರ್ಕಾರದ ಪತ್ರ ಸಂಖ್ಯೆ:ಹೆಚ್‌ಡಿ 302 ಪಿಇಜಿ 89 ದಿನಾಂಕ: 31.11.90ರ 
ಸೂಚನೆಯ ಮೇರೆಗೆ ಶ್ರೀ ಎಂ.ಸಿ. ಭೋವಿಯರ್‌ ರವರ ವಿರುದ್ಧ ಸೂಕ್ತ ಶಿಸ್ತು ಕ್ರಮಕೈಗೊಳ್ಳುವಂತೆ ಡಿ.ಐ.ಜಿ.ಪಿ., ಈಶಾನ್ಯ ವಲಯ, 
ಗುಲ್ಬರ್ಗಾ ರವರು ದಿನಾಂಕ: 18.03.1991ರಲ್ಲಿ ಸದರಿಯವರ ವಿರುದ್ಧ ಇಲಾಖಾ ವಿಚಾರಣೆಗೆ ಆದೇಶಿಸಿ, ಡಿವೈ.ಎಸ್‌.ಪಿ (ಆಡಳಿತ) 
ರವರನ್ನು ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಿದರೆಂದೂ, ನಂತರ ಶ್ರೀ ಎಂ.ಸಿ. ಭೋವಿಯರ್‌ ರವರು ಡಿವೈ.ಎಸ್‌.ಪಿ.ಯಾಗಿರುವುದರಿಂದ 
ಅವರ ವಿರುದ್ಧ ಇಲಾಖಾ ವಿಚಾರಣೆಯಲ್ಲಿ ನೇಮಿಸಲಾದ ಡಿವೈ.ಎಸ್‌.ಪಿ. ದರ್ಜೆಯ ವಿಚಾರಣಾಧಿಕಾರಿಯನ್ನು ಬದಲಿಸಿ ಡಿ.ಐ.ಜಿ.ಪಿ. 
ಈಶಾನ್ಯ ವಲಯ, ಗುಲ್ಬರ್ಗಾ ರವರು ದಿನಾಂಕ:14.06.94ರಲ್ಲಿ ಎಸ್‌.ಪಿ. ಗುಲ್ಬರ್ಗಾ ರವರನ್ನು ವಿಚಾರಣಾಧಿಕಾರಿಯಾಗಿ 
ನೇಮಿಸಿರುತ್ತಾರೆಂದೂ, ಅವರು ಇಲಾಖಾ ವಿಚಾರಣೆಯನ್ನು ಪೂರ್ಣಗೊಳಿಸಿ ವಿಚಾರಣಾ ವರದಿಯನ್ನು ನೀಡಿರುತ್ತಾರೆಂದೂ, ಸದರಿ 
ಇಲಾಖಾ ವಿಚಾರಣೆ ವರದಿಯಲ್ಲಿ ಆಪಾದಿತ ಅಧಿಕಾರಿಯು ಮನೆಕಟ್ಟಲು ನಡತೆ ನಿಯಮಗಳನ್ನು ಉಲ್ಲಂಘಿಸಿ ರೂ.63,000- ಸಾಲ 
ಪಡೆದಿರುವುದು ಕಂಡು ಬರುತ್ತದೆಂದೂ ಹಾಗೂ ಅನುಮತಿಸಿದ ಮೊತ್ತವನ್ನು ಮೀರಿ ಮನೆಯನ್ನು ನಿರ್ಮಿಸಿದ ಬಗ್ಗೆ ತಮ್ಮ ಆಸ್ತಿ ಮತ್ತು 
ದಾಯಿತ್ವಗಳ ವಿವರಣಾ ಪಟ್ಟಿಯಲ್ಲಿ ವಿಫಲರಾಗಿದ್ದರೆಂದೂ ಆದ್ದರಿಂದ ಆಪಾದನೆಗಳು ಸಾಬೀತಾಗಿದೆಯೆಂದು ವರದಿಯಲ್ಲಿ 
ಅಭಿಪ್ರಾಯಪಟ್ಟಿರುತ್ತಾರೆ. 
ಸರ್ಕಾರದ ಮಟ್ಟದಲ್ಲಿ ಬಾಕಿ ಇರುವ ಇಲಾಖಾ ವಿಚಾರಣೆ ಬಗ್ಗೆ ಪರಿಶೀಲನಾ ಸಭೆಯಲ್ಲಿ ಪ್ರಕರಣದ ಬಗ್ಗೆ ಚರ್ಚಿಸಿ ಈ 
ಪ್ರಕರಣವು 20 ವರ್ಷಗಳಿಗೂ ಹಳೆಯ ಪ್ರಕರಣವಾಗಿರುವುದರಿಂದ ಹಾಗೂ ಈ ಅಧಿಕಾರಿ ನಿವೃತ್ತರಾಗಿ 5 ವರ್ಷ ಕಳೆದಿರುವ ಕಾರಣ 
ಇವರ ವಿರುದ್ಧ ಹೂಡಿದ ಇಲಾಖಾ ವಿಚಾರಣೆಯಿಂದ ದೋಷಮುಕ್ತಗೊಳಿಸಲು ತೀರ್ಮಾನಿಸಲಾಯಿತು. 
ಸರ್ಕಾರದ ಆದೇಶ ಸಂಖ್ಯೆ: ಒಇ 235 ಪೊಸಿಪ 2003, ಬೆಂಗಳೂರು, ದಿನಾಂಕ: 2ನೇ ಆಗಸ್ಟ್‌ 2007 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಈ ಪ್ರಕರಣ ಸುಮಾರು 20 ವರ್ಷಗಳಿಗಿಂತಲೂ ಹಳೆಯದಾಗಿದ್ದು 
ಜೊತೆಗೆ ಈ ಅಧಿಕಾರಿಯು ನಿವೃತ್ತರಾಗಿ 5 ವರ್ಷ ಕಳೆದಿರುವುದರಿಂದ ಇವರ ಮೇಲಿನ ಆಪಾದನೆಗಳು ಅತಿ ಗಂಭೀರವಾಗಿಲ್ಲದೆ 
ಇರುವುದರಿಂದ ಈ ಇಲಾಖಾ ವಿಚಾರಣೆಯಿಂದ ಶ್ರೀ ಎಂ.ಸಿ. ಭೋವಿಯರ್‌, ನಿವೃತ್ತ ಡಿವೈ.ಎಸ್‌.ಪಿ. ಇವರನ್ನು 
ದೋಷಮುಕ್ತಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎ. ಕುಲಕರ್ಣಿ 
ಪಿ.ಆರ್‌. 1459 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು). 
ವಿಷಯ: ಶ್ರೀ ಬಿ.ಎನ್‌. ಶೆಟ್ಟಣ್ಣನವರ್‌ ಹಿಂದಿನ ಪ್ರಾಂಶುಪಾಲರು ಅಡಿಷನಲ್‌ ಎಸ್‌.ಪಿ. ಪೊಲೀಸ್‌ ತರಬೇತಿ ಶಾಲೆ, 
ಖಾನಾಪುರ ಮತ್ತು ಇತರರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವ ಕುರಿತು. 
ಓದಲಾಗಿದೆ: 1. ಡೈರೆಕ್ಟರ್‌ ಜನರಲ್‌ ಮತ್ತು ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌, ಬೆಂಗಳೂರು ಅವರ ಪತ್ರ 
ಸಂಖ್ಯೆ:ಸಿಬಿ5/9/2003-04 ದಿನಾಂಕ 18.07.2003. 
2. ಸರ್ಕಾರಿ ಆದೇಶ ಸಂಖ್ಯೆ:ಒಇ 221 ಪೊಸಿಪ 2003 ದಿನಾಂಕ: 22.07.2003. 
3, ಇಲಾಖಾ ವಿಚಾರಣಾಧಿಕಾರಿಯವರ ಅಂತಿಮ ವರದಿ ದಿನಾಂಕ: 30.06.2005. 
ಪ್ರಸ್ತಾವನೆ: 
ದಿನಾಂಕ: 18.07.2003ರ ಡಿಜಿ ಮತ್ತು ಐಜಿಪಿ ರವರ ಪ್ರಸ್ತಾವನೆಯಲ್ಲಿ ಖಾನಾಪುರ ಪೊಲೀಸ್‌ ತರಬೇತಿ ಶಾಲೆಯಲ್ಲಿ 
ಅವ್ಯವಹಾರಗಳನ್ನು ಕುರಿತು ಎ.ಡಿ.ಜಿ.ಪಿ. (ಆರ್‌ ಮತ್ತು ಟಿ) ರವರು ಪೂರ್ವಬಾವಿ ತನಿಖೆ ಮಾಡಿ ನೀಡಿದ ವರದಿಯಲ್ಲಿ ಮೇಲ್ನೋಟಕ್ಕೆ 
ಆರೋಪವು ಸಾಬೀತಾಗಿರುವುದರಿಂದ ಈ ಪೊಲೀಸ್‌ ತರಬೇತಿ ಶಾಲೆಯ ಹಿಂದಿನ ಪ್ರಾಂಶುಪಾಲರು ಶ್ರೀ ಬಿ.ಎನ್‌. ಶೆಟ್ಟಣ್ಣನವರ್‌ 
ಹಾಗೂ ಉಪ ಪ್ರಾಂಶುಪಾಲರು ಶ್ರೀ ಜಿ.ಎನ್‌. ಶಿರೂರ್‌ ಮತ್ತು ಇತರ ಸಿಬ್ಬಂದಿಗಳ ವಿರುದ್ಧ ಮಾಡಲಾದ ಲಂಚಗುಳಿತನ 
(FINANCIAL IMPROPRIETY GROSS MISCONDUCT AND DERELICTION DUTY) ಆರೋಪವು 
ತೀವ್ರತರವಾಗಿದ್ದು ಇವರ ವಿರುದ್ಧ ಕೆ.ಎಸ್‌.ಪಿ (ಡಿ.ಪಿ) ನಿಯಮಗಳು, 1965ರ ನಿಯಮ 6 ಮತ್ತು 8ರ ಅಡಿಯಲ್ಲಿ ಇಲಾಖಾ ವಿಚಾರಣೆ 
ಆದೇಶಿಸುವಂತೆ ಸರ್ಕಾರಕ್ಕೆ ಕೋರಿರುತ್ತಾರೆ. ಮೇಲೆ (2)ರಲ್ಲಿನ ಆದೇಶದಲ್ಲಿ ಈ ಕೆಳಕಂಡ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ವಿರುದ್ಧ 
ಇಲಾಖಾ ವಿಚಾರಣೆಗೆ ಆದೇಶಿಸಿದೆ. 
1) ಶ್ರೀ ಬಿ.ಎನ್‌. ಶೆಟ್ಟಣ್ಣನವರ್‌ (ಹಿಂದಿನ ಪ್ರಾಂಶುಪಾಲರು) ಆಡಿಷನಲ್‌ ಎಸ್‌.ಪಿ. ಬೆಳಗಾಂ ಜಿಲ್ಲೆ. 
2) ಶ್ರೀ ಜಿ.ಎನ್‌. ಶಿರೂರು, ಡಿವೈ.ಎಸ್‌.ಪಿ. (ಸಶಸ್ತ್ರ ಹಾಗೂ ಉಪ ಪ್ರಾಂಶುಪಾಲರು) 
3) ಶ್ರೀ ಹುಡೇದ್‌ ಗೌಡರ್‌, ಆರ್‌.ಪಿ.ಐ. 


೬. 


೨೨೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೦, ೨೦೦೭ ಭಾಗ - ೧ 





4) ಶ್ರೀ ಕೆ.ಐ. ದಳವಾಯಿ, ಎ.ಆರ್‌.ಎಸ್‌.ಐ. 

5) ಶ್ರೀ ಬಿ.ಎಲ್‌. ಹಾದಿಮನಿ, ಎ.ಹೆಚ್‌.ಸಿ. 

6 ಶ್ರೀ ಹೆಚ್‌.ಆರ್‌. ಚಿನ್ನಣ್ಣನವರ್‌, ಎ.ಹೆಚ್‌.ಸಿ. 

7) ಶ್ರೀ ಶ್ರೀಕಾಂತ ವಿ.ಬಾದಿ, ಎ.ಹೆಚ್‌.ಸಿ. 

8 ಶ್ರೀ ಆರ್‌.ಕೆ. ನಾವಿ, ಎ.ಹೆಚ್‌.ಸಿ. 

9) ಶ್ರೀ ಬಿ.ಕೆ. ಠಾಕೂರ್‌, ಎ.ಹೆಚ್‌.ಸಿ. 

ಆಪಾದಿತರ ವಿರುದ್ಧ ಎ.ಡಿ.ಜಿ.ಪಿ. (ಅಪರಾಧ ಮತ್ತು ತಾಂತ್ರಿಕ) ಇವರನ್ನು ವಿಶೇಷ ಅಧಿಕಾರ ಹೊಂದಿದ 
ವಿಚಾರಣಾಧಿಕಾರಿಯನ್ನಾಗಿ ಮೇಲೆ ಓದಲಾದ (2)ರ ಸರ್ಕಾರದ ಆದೇಶದಲ್ಲಿ ನೇಮಿಸಲಾಗಿದೆ. 

ವಿಚಾರಣಾಧಿಕಾರಿಗಳು ಜಂಟಿ ಇಲಾಖಾ ವಿಚಾರಣೆಯ ಅಂತಿಮ ವರದಿಯನ್ನು ದಿನಾಂಕ: 30.06.2005ರಂದು ಸಲ್ಲಿಸಿದ್ದು (1) 
ಶ್ರೀ ಬಿ.ಎನ್‌. ಶೆಟ್ಟಣ್ಣನವರ್‌ (ಹಿಂದಿನ ಪ್ರಾಂಶುಪಾಲರು (2) ಶ್ರೀ ಜಿ.ಎನ್‌. ಶಿರೂರು, ಡಿವೈ.ಎಸ್‌.ಪಿ. (ಸಶಸ್ತ್ರ (3) ಶ್ರೀ ಹುಡೇದ್‌ 
ಗೌಡರ್‌, ಆರ್‌.ಪಿ.ಐ. (4) ಶ್ರೀ ಕೆ.ಐ. ದಳವಾಯಿ, ಎ.ಆರ್‌.ಎಸ್‌.ಐ. (5) ಶ್ರೀ ಬಿ.ಎಲ್‌. ಹಾದಿಮನಿ, ಎ.ಹೆಚ್‌.ಸಿ. ಇವರುಗಳ 
ವಿರುದ್ಧ ದೋಷಾರೋಪಣೆಗಳಲ್ಲಿನ ಕೆಲವು ಆರೋಪವು ಸಾಬೀತಾಗಿದೆಯೆಂದು ಹಾಗೂ ಈ ಕೆಳಕಂಡ ಸಿಬ್ಬಂದಿಗಳ ವಿರುದ್ಧ 
ದೋಷಾರೋಪಣೆಯು ಸಾಬೀತಾಗಿರುವುದಿಲ್ಲವೆಂದು ವರದಿ ಮಾಡಿರುತ್ತಾರೆ. 

1) ಶ್ರೀ ಹೆಚ್‌.ಆರ್‌. ಚಿನ್ನಣ್ಣನವರ್‌, ಎ.ಹೆಚ್‌.ಸಿ. 

2) ಶ್ರೀ ಶ್ರೀಕಾಂತ ವಿ.ಬಾದಿ, ಎ.ಹೆಚ್‌.ಸಿ. 

3) ಶ್ರೀ ಆರ್‌.ಕೆ. ನಾವಿ, ಎ.ಹೆಚ್‌.ಸಿ. 

4) ಶ್ರೀ ಬಿ.ಕೆ. ಠಾಕೂರ, ಎ.ಹೆಚ್‌.ಸಿ. 
ದೋಷಾರೋಪಣೆಯು ಸಾಬೀತಾಗಿರುವ ಅಧಿಕಾರಿಗಳಾದ 

1) ಶ್ರೀ ಹುಡೇದ್‌ ಗೌಡರ್‌, ಆರ್‌.ಪಿ.ಐ. 

2) ಶ್ರೀ ಕೆ.ಐ. ದಳವಾಯಿ, ಎ.ಆರ್‌.ಎಸ್‌.ಐ. 

3) ಶ್ರೀ ಬಿ.ಎಲ್‌. ಹಾದಿಮನಿ, ಎ.ಹೆಚ್‌.ಸಿ. ರವರುಗಳ ವಿರುದ್ಧ ಶಿಸ್ತಿನ ಕ್ರಮ ಜರುಗಿಸಿ ಕಡ್ಡಾಯ ನಿವೃತ್ತಿಯ ದಂಡನೆಯನ್ನು 
ವಿಧಿಸಲು ತೀರ್ಮಾನಿಸಲಾಯಿತು. ಈಗಾಗಲೇ ಸೇವೆಯಿಂದ ವಯೋನಿವೃತ್ತಿ ಹೊಂದಿರುವ ಶ್ರೀ ಬಿ.ಎನ್‌. ಶೆಟ್ಟಣ್ಣನವರ್‌ ಹಿಂದಿನ 
ಪ್ರಾಂಶುಪಾಲರು ಮತ್ತು ಶ್ರೀ ಜಿ.ಎನ್‌. ಶಿರೂರ್‌, ಹಿಂದಿನ ಉಪ ಪ್ರಾಂಶುಪಾಲರು, ಪೊಲೀಸ್‌ ತರಬೇತಿ ಶಾಲೆ, ಖಾನಾಪುರ ಇವರಿಗೆ 
ಕೆ.ಸಿ.ಎಸ್‌.ಆರ್‌. ನಿಯಮ 214(1)(ಎ) ಅಡಿಯಲ್ಲಿ ಶೇಕಡಾ 50% ರಷ್ಟು ನಿವೃತ್ತಿ ವೇತನವನ್ನು 5 ವರ್ಷಗಳ ಅವಧಿಗೆ ಕಡಿತಗೊಳಿಸಲು 
ತೀರ್ಮಾನಿಸಿ ಕರ್ನಾಟಕ ಲೋಕಸೇವಾ ಆಯೋಗವನ್ನು ಸಮಾಲೋಚಿಸಲಾಯಿತು. 

ವಿಷಯವನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಒಇ 221 ಪೊಸಿಪ 2003, ಬೆಂಗಳೂರು, ದಿನಾಂಕ: 8ನೇ ಆಗಸ್ಟ್‌ 2007 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಈ ಕೆಳಕಂಡ ಆರೋಪಿತ ಪೊಲೀಸ್‌ ಅಧಿಕಾರಿ/ಸಿಬ್ಬಂದಿಗಳನ್ನು 
ಕರ್ನಾಟಕ ಪೊಲೀಸ್‌ ಕಾಯ್ದೆ, 1963ರ ಕಲಂ 23(ಬಿ)(1) ರನ್ವಯ ದಂಡನೆಯನ್ನು ವಿಧಿಸಿ ಕಡ್ಡಾಯ ನಿವೃತ್ತಿಗೊಳಿಸಿ ಆದೇಶಿಸಿದೆ. 

1) ಶ್ರೀ ಹುಡೇದ್‌ ಗೌಡರ್‌, ಆರ್‌.ಪಿ.ಐ. 

2) ಶ್ರೀ ಕೆ.ವಿ. ದಳವಾಯಿ, ಎ.ಆರ್‌.ಎಸ್‌.ಐ. 

3) ಶ್ರೀ ಜಿ.ಎಲ್‌. ಹಾದಿಮನಿ, ಎ.ಹೆಚ್‌.ಸಿ. 

ಮತ್ತು 
ನಿವೃತ್ತ ಆರೋಪಿತ ಅಧಿಕಾರಿಗಳಾದ ಶ್ರೀ ಬಿ.ಎನ್‌. ಶೆಟ್ಟಣ್ಣನವರ್‌, ಎಸ್‌.ಪಿ (ಸಶಸ್ತ್ರ ಹಿಂದಿನ ಪ್ರಾಂಶುಪಾಲರು, ಪಿ.ಟಿ.ಎಸ್‌. 
ಖಾನಾಪುರ ಹಾಗೂ ಶ್ರೀ ಜಿ.ಎನ್‌. ಶಿರೂರ್‌, ಡಿವೈ.ಎಸ್‌.ಪಿ (ಸಶಸ್ತ್ರ ಹಿಂದಿನ ಉಪ ಪ್ರಾಂಶುಪಾಲರು, ಪೊಲೀಸ್‌ ತರಬೇತಿ ಶಾಲೆ, 
ಖಾನಾಪುರ ರವರಿಗೆ ಕೆ.ಸಿ.ಎಸ್‌.ಆರ್‌. ನಿಯಮ 214(1)(ಎ) ರನ್ವಯ ಇವರ ನಿವೃತ್ತಿ ವೇತನದ ಶೇಕಡಾ 50 ನಿವೃತ್ತಿ ವೇತನವನ್ನು ಐದು 
ವರ್ಷಗಳ ಅವಧಿಗೆ ಕಡಿತಗೊಳಿಸುವ ದಂಡನೆಯನ್ನು ವಿಧಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎ. ಕುಲಕರ್ಣಿ 
ಪಿ.ಆರ್‌. 1460 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು). 


